ಅಖಿಲ ಕರ್ಣಾಟಕ ಸಂಸ್ಕೃತ ಪರಿಷತ್ತಿನ 


ಐದನೆಯ ಸಮ್ಮೇಳನ 
ತಾ 8, 9, 10 ಅಕ್ಟೋಬರ್‌, 1984 


ಆದಿಚುಂಚನಗಿರಿ ಕ್ಷೇತ್ರದಲ್ಲಿ 


ವಿದ್ವಾನ್‌ ಎನ್‌. ರಂಗನಾಥಶರ್ಮಾ 
ಅವರ 


ಅಧ್ಯಕ್ಷ ಭಾಷಣ 
WM. 





ಅಖಿಲ ಕರ್ಣೂಟಿಕ ಸಂಸ್ಕೃತ ಪರಿಷತ್ತಿನ ಪ್ರಕಾಶನ 


॥ ಶ್ರೀಃ ॥ 
ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್‌ 
ಐದನೆಯ ಸಮ್ಮೇಳನ 
ವಿದ್ವಾನ್‌ ರಂಗನಾಥ ಶರ್ಮಾ ಅವರ 


ಎ 
ಅಧ್ಯಕ್ಷ ಬಾಷಣ 


(ಕನ್ನ ಡಾನುವಾದ : ಕೆ. ಎಸ್‌. ಕಣ್ಣನ್‌ ) 


ಕವೀಂದ್ರಾಣಾಂ ಚೇತಸ್ಸ್ಸುರಣಮುಪಕಲ್ಟಾ ಪ್ರತಿಹತಂ 
ಹತಂ ಲೋಕಂ ಜಾಡ್ಕಾದಮ್ಮ ) ತರಸಸೇಕೇನ ನಿಭೃತಮ್‌ | 
ನಮುಜ್ಞೀವ್ಯ ಫ್ರೇಯಸ್ಸುಭಗಚತುರಸ್ತಂ ವಿದಧತೀ 
ಜಯತ್ಯೇಕಾ ವಾಣೀ ನಿಖಿಲಭುವನಾನಂದಜನನೀ ॥ 
ಸಂಮಾನ್ಯ ರಾಜ್ಯಪಾಲರಾದ ಫ್ರೀ ಎ. ಎನ್‌. ಬ್ಯಾನರ್ಜಿ ಮಹೋದಯರೇ, 
ಆದಿಚುಂಚನಗಿರಿಕ್ಷೇತ್ರದ ಮಠದ ಪೀಠಾಧ್ಯಕ್ಷರಾದ ಶ್ರೀ ಬಾಲಗಂಗಾಧರನಾಥ 
ಸ್ವಾಮಿಗಳವರೇ, ಅಖಿಲ ಕರ್ಣಾಟಕ ಸಂಸ್ಕೃತ ಪರಿಷತ್ತಿನ ಅಧ್ಯಕ್ಷರೇ, ಅಧಿಕಾರಿಗಳೇ, 
ಉಪಸ್ಥಿ ತರಾದ ವಿದಾ ಸರೇ, ಸಜ್ಜನರೇ, ಮಹಿಳೆಯರೇ ಹಾಗೂ ಮಿತ್ರರೇ, 
ಅಖಿಲಕರ್ಣೂಟಕಸಂಸ್ಕೃತಪರಿಷತ್ತು ಆಯೋಜಿಸಿರುವ ಈ ಐದನೆಯ ಸಂಸ್ಕೃತ 
ಪರಿಷತ್‌ ಸಮ್ಮೇಳನವು ಪ್ರಕೃತಿಸುಂದರವಾದ ಈ ಪವಿತ್ರ ಆದಿಚುಂಚನಗಿರಿ 
ಕ್ಷೇತ್ರದಲ್ಲಿ ಜರುಗುತ್ತಿರುವುದು ಸಂಸ್ಕೃತದಲ್ಲಿ ಪ್ರೀತಿಯುಳ್ಳವರಿಗೆ ಬಹಳ ಸಂತೋಷ 
ವನ್ನೇ ಉಂಟುಮಾಡುವಂತಹುದು. ಈ ಮಹಾಸಮ್ಮೇಳನದ ಅಧ್ಯಕ್ಷತೆಗೆ ನನ್ನನ್ನು 
ಆಯ್ಕೆ ಮಾಡಿದ್ದೀರಿ. ಸಂಸ್ಕೃತ ಪರಿಷತ್ತಿನ ಅಧ್ಯಕ್ಷರು, ಕಾರ್ಯಕರ್ತರು ಹಾಗೂ 
ತಾವಲ್ಲರೂ ನನ್ನ ವಿಷಯದಲ್ಲಿ ಹೊಂದಿರುವ ಸ್ನೇಹ-ಔದಾರ್ಯಗಳಲ್ಲದೆ ಈ ಆಯ್ಕೆ 
ಯಲ್ಲಿ ಬೇರೆ ಕಾರಣವನ್ನು ನಾ ಕಾಣೆ. ನನಗಿಂತಲೂ ಜ್ಞಾನವೃದ್ಧರುಂಟು, 


ವಯೋವೃದ್ಧ ರುಂಟು, ವಿದ್ದತ್ತಿನಲ್ಲಿ ಆಗ್ರಗಣ್ಯರೆನಿಸುವ ಪ್ರಾಜ್ಞ ರೂ ಉಂಟು, 


ಹಾಗಿದ್ದ ರೂ ವಿಶ್ವಾಸಪೂರ್ಣವಾದ ಹಿರಿದಾದ ಗೌರವವನ್ನು ನನ್ನ ಬಗ್ಗೆ ತೋರಿ 
ದ್ದೀರಿ. ಅದಕ್ಕಾ ಗಿ ಇವರಲ್ಲರಿಗೂ ತಮಗೂ ನನ್ನ ಕೃತಜ್ಞತಾಪೂರ್ಣವಾದ 
ಪ್ಪ ಣಾಮಗಳನ್ನು" ಸಲ್ಲಿಸುತ್ತೇನೆ. 


ಇ) 


"ಓಂಕಾರ ಏವ ಸರ್ವಾ ವಾಕ್‌, ಸೈಷಾ ಸ ಸ್ಪರ್ಶೋಷ್ಮಭಿರ್ವ 5ಜ್ಯಮಾನಾ 
ಬಹ್ವೀ ನಾನಾರೂಪಾ ಭವತಿ” ಎಂದು ವೇದವಾಕ್ಯ ವಿದೆ. 4 ಅನಾದಿನಿಶನಾ ನಿತ್ಕಾ 
ವಾಗುತ ಕ್ಸೈಷ್ಟಾ ಸ್ವಯಂಭುವಾ? ಎಂದು ಸ ೃತಿವಚನವಿದೆ. 4 ಸಿದ್ದೆ ಶಬ್ದಾ ರ್ಥ 
ಸಂಬಂದೇ. ಸಿದ್ದಂ ತು ನಿತ; ಶಬ್ದ ತ್ಹಾತ್‌? ಆದು ಕಾತ್ಯಾಯನನ 'ದಾರ್ತಿಕವಿದೆ. 
4 ಅನಾದಿನಿಧನಂ” ಬ್ರಹ್ಮ ಶಬ್ದತತ್ತ 0. ಯದಕ್ಷರಮ*7 ಎಂಬ ವಾಕ್ಯ ಪದೀಯದ 
ಮಾತಿದೆ. 


— ಇವೆಲ್ಲವೂ ಸಂಸ್ಕೃತ ಭಾಷೆಯನ್ನು ಕುರಿತಾಗಿಯೇ ಉಕ್ತವಾಗಿರುವುವೆಂಬುದು 
ಅವನ್ನು ಬಲ್ಲವರಿಗೆಲ್ಲಾ ತಿಳಿದಿರುವ ವಿಷಯವೇ. ಅಂತಹ ಈ ಸಂಸ್ಕೃತಭಾಷೆ 
ಸರ್ವವ್ಯಾಪಿ, ಎಲ್ಲ ವಿಜ್ಞಾನಗಳ ತಾಯಿಯೆಂಬುದನ್ನು ಭಗವಾನ್‌ ಭಾಷ್ಯಕಾರರ ಈ 
ಮಾತು ತೋರಿಸುತ್ತದೆ: ಮಹಾನ್‌ ಶಬ್ದಸ್ಯ ಪ್ರಯೋಗವಿಷಯಃ ಸಪ್ತದ್ದೀಪಾ 
ವಸುಮತೀ, ತ್ರಯೋ ಲೋಕಾಃ, ಚತ್ವಾರೋ ವೇದಾಃ, ಸಾಂಗಾಃ ಸರಹಸ್ಕಾಃ? 
ಇತ್ಯಾದಿ. ಇಂದು ಸಂಸ್ಕೃತದಲ್ಲಿ ದೊರೆಯುತ್ತಿ ರುವಷ್ಟಿನ ಗ್ರಂಥರಾಶಿಯೇ ತನ್ನ 
ವಿಸ್ತಾರ, ಸಾರಶೀಲತೆಯಿಂಬಂಶಗಳಲ್ಲಿ ಇತರಭಾಷಾಗತಸಾಹಿತ್ಯ ವನೂ ಸ ಸಹ 
ಮೀರಿಸುತ್ತದೆಂದು ನಮ್ಮ ಮನಸ್ಸೇ "ಕಿತವಾಗುತ್ತ ದೆ. ಪ್ರಾಚೀನರು ರಚಿಸಿದ 
ಗ್ರಂಥಗಳಲ್ಲಿ "ಕತಿ ನಷಾ :. ಕತಿ ದಗ್ಸಾಃ, ಕತಿ ಶಿಷ್ಟಾಃ” ಎಂದು ಸಹ ನಾವರಿಯೆವು. 
ರಾಜತರಂಗಿಣಿಯಲ್ಲಿ ಕಲ್ಹಣನು ಹೇಳಿಲ್ಲವೆ ? 


"ಸಿಕಂದರಧರಾನಾಥೋ ಯವನೈಃ ಪ್ರೇರಿತಃ ಪುರಾ | 
ಪುಸ್ತಕಾನಿ ಚ ಸರ್ವಾಣ ತೃಣಾನ್ಯಗ್ನಿರಿವಾದಹತ*॥” ಎಂದು. 


ಅಷ್ಟೇ ಅಲ್ಲದೆ ಅಷ್ಟಾ ಧ್ಯಾಯಿಯಲ್ಲಿ ಮತ್ತು ಉಣಾದಿಸೂತ್ರಗಳಲ್ಲಿ ವ್ಯತ್ಸನ್ನ 
ವಾದ ಅನೇಕ ಶಬ್ದಗಳು ಇಂದು ದೊರೆಯುವ ಬಹುತೇಕ ಪುಸ್ತ ಕಗಳಲ್ಲಿ 'ಕಾಣನಿಗವು. 
ಪ್ರಯೋಗದಲ್ಲಿರುವ ಶಬ್ದಗಳಿಗೆ ತಾನೆ ಅನ್ವಾಖ್ಯಾನವನ್ನು ವ್ಯಾಕರಣವು ಮಾಡು 
ಎಂತಹುದು? “ಬಳಕೆಯಲ್ಲೇ ಇದ್ದಿಲ್ಲದ ಶಬ್ದಗಳು'. ಎನ್ನುವುದು ಅಸಂಗತವಾದ 
ಮಾತೆನಿಸುತ್ತದೆ. ಆದ್ದರಿಂದ ಈಗ ಲಭ್ಯವಿರುವ ಗ್ರಂಥಗಳಲ್ಲಿ ದೊರೆಯುತ್ತಿಲ್ಲವಾದ, 
ಆದರೆ ವ್ಯ್ಯತ್ಸನ್ನವಾಗುತ್ತಿರುವ ಈ ಶಬ್ದರಾಶಿಯೇ ಲುಪ್ತವಾಗಿಹೋಗಿರುವ 
ಗ್ರಂಥನಿಚಯಕ್ಕೆ ಸೂಚಕವಾಗಿದೆ - ಹೊಗೆಯು ಬೆಂಕಿಯ ಅಸ್ತಿತ್ವಕ್ಕೆ 
ಹೇಗೋ ಹಾಗೆ. 
ಸಂಸ್ಕೃತ ಭಾಷೆಯ ವ್ಯಾಪ್ತಿ 

ಖಂಷಿಗಳು, ದಾರ್ಶನಿಕರು, ವೈದ್ಯರು ಮೊದಲಾದ ಶಾಸ್ತ್ರಕಾರರೂ ಕವಿಗಳೂ 
ಯಾವ ಭಾಷೆಯನ್ನು ನಲ್ಮೆಯಿಂಂದ ಆಡಿಸಿದರೋ, ಅಂತಹ ಈ ಸಂಸ್ಕೃ ತವು 


;) 


ವ್ಯಾವಹಾರಿಕಭಾಷೆಯೂ ಆಗಿಯೇ ಇತ್ತೆನ್ನುವುದರಲ್ಲಿ ಸಂಶಯವೇ ಇಲ್ಲ. ಲೋಕ 
ದಲ್ಲಂತೂ, ವ್ಯವಹಾರದಿಂದ ದೂರವಳಿದಂಕೊಂಡು, ಜನೋಪಯೋಗಿಗ್ರಂಥ 
ಗಳಿಗಾಗಿ ಪಂಡಿತರು ಬಳಸುವಂತಹ ಭಾಷೆಯೊಂದೂ ಇರಲಾರದಷ್ಟೆ ತ "ಭಾಷಣಾತ್‌ 
ಭಾಷಾ” ಎಂಬ ನಿರುಕ್ತಿಯೂ ಸಾಧಾರಣಜನರೂ ಆಡುತ್ತಿದ್ದರೆಂಬಂಶವನ್ನೇ 
ವ್ಯಂಜಿಸುತ್ತದೆ. ಆಚಾರ್ಯ ಪಾಣಿನಿಯು ಅಷ್ಟಾಧ್ಯಾಯಿಯಲ್ಲಿ ಸಂಸ್ಕೃತವನ್ನು 
ಭಾಷೆಯೆಂದೇ ವ್ಯವಹರಿಸುತ್ತಾನೆ. ಪಾಣಿನಿಗೂ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ 
ಸಂಸ್ಕೃತವನ್ನೇ ಜನರಾಡುತ್ತಿದ್ದರೆಂಬುದನ್ನು ಪ್ರಮಾಣಬದ್ಧವಾಗಿ ತೋರಿಸಲು 
ಶಕ್ಯವಿದೆ. ಅಷ್ಟೇ ಅಲ್ಲದೆ ತಿಷ್ಕದ್ಗು, ವಹದ್ಗು, ಗೋಗೋಷ್ಕಂ, ಶಂಬಾ 
ಕರೋತಿ, ಉಷ್ಟ್ರಗೋಯುಗಮ್‌. ಮುಂತಾದ ಶಬ್ದಗಳು ರೈತಾಪಿ - ದನಗಾರ, 
ಸಿಪಾಯಿ - ಜೂಜುಕೋರರಲ್ಲಿ ಪ್ರಸಿದ್ಧವಿದ್ದು ಶಾಸ್ತ್ರಗ್ರಂಥಗಳ ವಸ್ತುವಿಗೆ ಸೇರವು. 
ಪಾತ್ರೇಸಮಿತ (ಕೂಳಬಾಕ), ಗೇಹೇನರ್ದೀ (ಅಂಜುಬುರುಕ), ಗ್ರಾಮಸಂಡ 
(ಹಳ್ಳಿಶೊಣಪ), ನಗರಕಾಕ (ಪಟ್ಟಣದ ಕಾಗೆ), ಅಶ್ಲೀತಪಿಬತಾ (ಸಾರ್ವಜನಿಕ 
ಭೋಜನ)- ಮುಂತಾದ ಶಬ್ದಗಳು ಅಷ್ಟು ಧ್ಯಾಯಿಯಲ್ಲಿ ವ್ಯತ್ಸಾದಿತವಾಗಿವೆ: 
ಅವೆಲ್ಲವೂ ನಿತ್ಯಗಟ್ಟಲೆ ವ್ಯವಹಾರಕ್ಕೆ ಬರುವಂತಹುವೇ. "ನ ಹಿ ಶಬ್ಬಾ ಃ ಕ್ರಿಯಂತೇ, 
ಪ್ರಯುಕ್ತಾನಾಮಿದಮನ್ಹಾ ಖ್ಯಾನಮ್‌? (ಶಬ್ದಗಳನ್ನು ರಚಿಸುವುದಲ್ಲ, ಪ್ರಯೋಗ 
ದಲ್ಲಿರುವುದರ ಸ್ಪಷ್ಟೀಕರಣಕ್ಕಾಗಿ ಮಾತ್ರ ಇಲ್ಲಿ ಎತ್ತಿ ಹೇಳೋಣವಾಗಿದೆ,) ಎಂಬ 
ಮಹಾಭಾಷ್ಯಕಾರರ ಸ್ಪಷ್ಟೋಕ್ತಿ, ಹಳ್ಳಿಗಾಡು ಹೆಸರುಗಳ ನಿರ್ವಚನ, *ಪ್ರಾಚ್ಯೇಷು', 
ಉದೀಚ್ಕೇಷು', "ಕಂಬೋಜೇಷು? ("ಪೂರ್ವದ ಕಡೆಯಲ್ಲಿ', “ಉತ್ತರದಲ್ಲಿ”, 
"ಕಂಬೋಜ ದೇಶದಲ್ಲಿ') ಎಂದು ಮುಂತಾಗಿ ದೇಶಭೇದಾನುಸಾರ ಶಬ್ದಸ್ವರೂಪ 
ಮತ್ತು ಅರ್ಥಗಳಲ್ಲಿ ಭೇದ ತೋರಿಸುವಿಕೆ. ಇದೆಲ್ಲವೂ ಸಂಸ್ಕೃತ ಭಾಷೆಯ 
ಸ್ವಾಭಾವಿಕತೆ ಹಾಗೂ ವ್ಯಾವಹಾರಿಕತ್ವವನ್ನು ಸ್ಪಷ್ಟಪಡಿಸುತ್ತದೆಂದು ಹೇಳಿ 
ಈ ವಿಷಯವನ್ನು ಇಲ್ಲಿಗೆ ಬಿಡಬಹುದು. 


ಸನಾತನವಾದ ಈ ದೇವವಾಣಿಯು ಚಿರಕಾಲದಿಂದಲೂ ಎಲ್ಲ ಖುಷಿಜನರ 
ಮನೀಷೆಯನ್ನು ಪ್ರತಿಫಲಿಸುತ್ತ ಬಂದಿದೆ. ಬಾದರಾಯಣ, ಜೈಮಿನಿ, ಕಪಿಲ, 
ಗೌತಮ. ಮುಂತಾದ ಮುಖ್ಯ ದಾರ್ಶನಿಕರ ತಪೋವೈಭವವನ್ನು ತೋರ್ಪಡಿಸು 
ತ್ರಿದೆ. ವ್ಯಾಸ, ವಾಲ್ಮೀಕಿ, ಭಾಸ, ಕಾಳಿದಾಸ, ಜಿನಸೇನ ಮುಂತಾದ ಕವಿಕೋಗಿಲೆ 
ಗಳನ್ನು ಹಾಡುವಂತೆ ಮಾಡುತ್ತ ಬಂದಿದೆ. ಜೈನ, ಬೌದ್ಧ , ಪಾಶುಪತ, ವೀರಶೈವ 
ಮುಂತಾದ ಶಾಸ್ತ್ರಗಳಲ್ಲಿ ಪರಿಣತರಾದವರನ್ನು ಪ್ರೇರಿಸುತ್ತಿದೆ. ವೈದ್ಯ, ಜ್ಯೌತಿಷ, 
ಗಜಶಾಸ್ತ್ರ, ಅಶ್ಚಶಾಸ್ತ್ರ ಮುಂತಾದುವುಗಳಲ್ಲಿ ಪ್ರವೀಣರೆನಿಸಿದ ಚರಕ, ಆರ್ಯಭಟ 
ಮುಂತಾದ ಮೇಧಾವಂತರಿಗೆ ಸ್ಫೂರ್ತಿ ತುಂಬಿದೆ. ಆಸೇತುಹಿಮಾಚಲಪರ್ಯಂತ 
ಭಾರತೀಯರ ಹೊಸ ಹೊಸ ಪ ್ರತಿಭೆಯನ್ನು ಉನ್ಮೀಲನಗೊಳಿಸುತ್ತಿದೆ. ಧರ್ಮವನ್ನು 


3 


ಧರಿಸಿದೆ. ಕರ್ಮದ ಮರ್ಮವನ್ನು ಅರುಹಿದೆ. ಕನ್ನಡ ಮುಂತಾದ ದೇಶಭಾಷೆಗಳ 
ಏಳ್ಸೆಯನ್ನು ಪುಷ್ಠಿ ್ರೀಕರಿಸುತ್ತಿದೆ. ಭರತಖಂಡದ ಏಕತೆಯನ್ನು ಏಕರೂಪವಾದ 
ಶಿಷ್ಟ ಚಾರ - ಆಲೋಚನಾಸರಣಿಗಳಿಂದವಜ್ರಲೇಪದಿಂದ ಹೇಗೋ ಹಾಗೆ. 
ಸಾಧಿಸುತ್ತ ಬೆಳಗಿ ಬರುತ್ತಿದೆ. ಎಲ್ಲ ಕಾಲದಲ್ಲಿಯೂ ಹೊಸದಾಗಿಯೇ ತೋರುವ 
ಈ ಪುರಾತನ ಭಾಷೆಯಿಂದ ಅದೆಷ್ಟು ಜನರು ಉದ್ಧಾರವಾದರು, ಎಷ್ಟು ಜನ 
ಪುಷ್ಟಿ ಪಡೆದರು, ಎಷ್ಟು ಮಂದಿ ಸಂತುಷ ರಾದರು, ಅದೆಷ್ಟು ಜನ ನೆಮ್ಮದಿಯನ್ನು 
ಪಡೆಯುವಂತಾದರು, ಎಷ್ಟು ಜನ ಒಳೆ ಕೈಯ ದಾರಿ ಕಂಡರು. ಎಂಬುದನ್ನು ನೂರು 
ವರ್ಷಗಳ ಆಯುಷ್ಯದಿಂದಲೂ ಎಣಿಸಲಾಗದು. 


ಅಂತಹ ಈ ಸಂಸ್ಕೃತ ಭಾಷೆಯು ಕನ್ನಡ-ಮರಾಠಿ ಮುಂತಾದ ಎಲ್ಲ ದೇಶ 
ಭಾಷೆಗಳಲ್ಲಿ, ದೇಸೀ ಕಾವ್ಯ ಶಾಸ್ತ್ರಗಳಲ್ಲಿ ಹಾಗೂ ಆಚಾರ-ವಿಚಾರಗಳಲ್ಲಿ ಅಖಂಡ 
ಭರತಖಂಡವನ್ನೇ ಹಲವು ರೂಪುಗಳಿಂದ ವ್ಯಾಪಿಸಿದ್ದು , ಭಾರತೀಯ ಸಂಸ್ಕೃತಿಯ 
ಹರಿವಿನ ವಾಹಿನಿಯಾಗಿ, ಮಣಿಗಣಗಳಂತಿರುವ ಎಲ್ಲ ಭಾರತೀಯರನ್ನು ಧರಿಸುವ 
ಸಾತ್ರದಂತಿದ್ದು ಭಗವಾನ್‌ ನಾರಾಯಣನ ಆಕ ಸ ತಿಯಂತೆ ವಿಶ ರೂಪ 
ಪ್ರಕಾಶಿನಿಯಾಗಿದ್ದು ಚಿರಕಾಲದಿಂದಲೂ ಬೆಳಗಿ ಹೊಳೆದಿದೆ, 


ಸಂಸ್ಕೃತ ಮತ್ತು ಪ್ರಾಂತಭಾಷೆಗಳ ನಂಟು 


ಕನ್ನಡ ಮುಂತಾದ ದೇಶಭಾಷೆಗಳು ಸಂಸ್ಕೃತದಿಂದ ಪುಷ್ಟಿ ಪಡೆದಿವೆಯೆಂಬು 
ದಂತೂ ನಿರ್ವಿವಾದ... ಹೇರಳವಾದ ಪ ಧ್ರಮಾಣದಲ್ಲಿ ಶಬ್ದಗಳನ್ನೂ, ಅಲಂಕಾರ- 
ವ್ಕಾಕರಣ-ವೇದಾಂತ ಮುಂತಾದ ಶಾಸ್ತ್ರಗಳ ವಿಷಯಗಳನ್ನೂ ಬಳುವಳಿಯಿತ್ತು 
ದೇಶೀಭಾಷೆಗಳ ವಾಜ್ಮಯವನ್ನು ಸಂಸ್ಕೃತವು ಸೊಂಪಾಗಿ ಬೆಳೆಸಿದೆಯೆಂಬುದು 
ಸೂರ್ಯನ ಬೆಳಕಿನಂತೆ ವಿವೇಕಿಗಳಿಗೆ ನಿಚ್ಚಳವಾಗಿ ತೋರುವುದು. ಪಂಪ-ಷಡಕ್ಷರ 
ದೇವ ಮುಂತಾದ ಕವಿಗಳು ಕನ್ನಡಕುಲಕ್ಕೇ ತಿಲಕಪ್ರಾಯರಾದವರು ; ಅವರುಗಳೆಲ್ಲ 
ಸಂಸ್ಕೃತಸಾಹಿತ್ಯದಲ್ಲಿ ಒಳ್ಳೇ ಪ್ರೌಢಿಮೆಯನ್ನೇ ಗಳಿಸಿದವರು. ನಾಗವರ್ಮ-ಭಟ್ಟಾ 
ಕಳಂಕರು ಕನ್ನಡ ವ್ಯಾಕರಣಶಾಸ್ತ್ರವನ್ನು ಸಂಸ್ಕೃತಭಾಷೆಯಲ್ಲಿ ರಚನೆಮಾಡಿದರು. 
ಹೀಗೆ ಕನ್ನಡರಾಜ್ಯದಲ್ಲಿ ಸಂಸ್ಕೃತ ಕನ್ನಡ ಭಾಷೆಗಳ ಅನ್ಯೋನ್ಯಸೇ ಹವು ಅವಿಚ್ಛಿನ್ನ 
ವಾಗಿ ಚಿರಕಾಲದಿಂದಲೂ ಬಾಳಿಬದುಕಿದೆ. ಹೀಗಿದ್ದರೂ ಸಹ ಕ್ಷೀರದಲ್ಲೂ ಕ್ಷಾರ 
ಕಾಣುವ ಕೆಲವರು ಸಂಸ್ಕೃತವಿರೋಧಿಗಳಾಗಿಕೊಂಡು, ಪೌೌಢಶಾಲೆಗಳಿಂದ ಈ ಭಾಷೆ 
ಯನ್ನು ತೊಲಗಿಸುವ ಬಯಕೆಯುಳ ಸವರಾಗಿ ದೊಡ್ಡ ಕೋಲಾಹಲದೊಡನೆ 
ತಮ್ಮನ್ನು ಮೆರೆಯಿಸಿಕೊಂಡುದು ತಮಗೆಲ್ಲರಿಗೂ ತಿಳಿದದ್ದೇ. ಸೂಕ್ಷ್ಮಜ್ಞ ರು ಈ 
ವಿಷಯದಲ್ಲಿ ಉತ್ತರ-ಪ್ರತ್ಯುತ್ತರರೂಪವಾಗಿ ಬಹುವಾಗಿಯೇ ಹೋರಾಡಿದು 
ದುಂಟು, ಹೇರಳವಾಗಿ ಬರೆದುದುಂಟು, ಆಡಿದುದುಂಟು. ಈ ಜಗಳವು ಉಚ 
ನ್ಯಾಯಾಲಯ, ಕೊನೆಗೆ ಪರಮೋಚ್ಚನ್ಯಾಯಲಯಗಳವರೆಗೂ ಹೋಯಿತೆಂದ 


4 


ಮೇಲೆ ಸಂಸ್ಕೃತವಿರೋಧಿಗಳ ಛಲದ ಪಟ್ಟು ಎಂತಹುದೆಂಬುದು ಎಲ್ಲರಿಗೂ ಅಚ್ಚರಿ 
ಯನ್ನೇ ತರುತ್ತದೆ. ಕೊನೆಗೂ ಬೆಂಕಿಯಲ್ಲಿ ಪುಟವಿಕ್ಕಿದ ಚಿನ್ನದ ಗಟ್ಟಿಯಂತೆ ಸಂಸ್ಕೃತವು 
ವಿರಾಜಿಸಿತೆಂಬುದು ಅತ್ಯಂತ ಶೋಭನವೇ ಸರಿ. 


ಈ ಜಯಪ್ರಾಪ್ತಿಯಲ್ಲಿ ಸಂಸ್ಕೃತಾಭಿಮಾನಿಗಳಾದ ಹಲವು ಮಹಾನುಭಾವರು 
ದೈಹಿಕವಾದ ಹಾಗೂ ಮಾನಸಿಕವಾದ ಆಯಾಸದಿಂದಲೂ, ಹೇರಳವಾಗಿ ಹಣ 
ಖರ್ಚಮಾಡಿಯೂ ಶ್ರಮಪಟ್ಟುದುಂಟು. ಆ ಮಹಾಭಾಗರೆಲ್ಲರಿಗೂ ಸಹ 
ನಾನಿಲ್ಲಿ ಸಂಸ್ಕೃತಪ್ರೇಮಿಗಳ ಪ್ರತಿನಿಧಿಯೆನಿಸಿ ಕೃತಜ್ಞ ತೆಯೊಡಗೂಡಿದ ಆದರ 
ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. 


ನಾವುಗಳಂತೂ ಕನ್ನಡರಾಜ್ಯದಲ್ಲಿ ಹುಟ್ಟಿದವರು, ಬೆಳೆದವರು. ಕನ್ನಡವು 
ನಮ್ಮ ಮಾತೃಭಾಷೆಯೇ ಸರಿ. ಆ ಉಲಿಯೊಡನೆಯೇ ನಾವು ನಮ್ಮ ತಾಯ 
ಮಡಿಲಲ್ಲಿ ಲಾಲನಪಾಲನೆಗಳನ್ನು ಪಡೆದು ಬೆಳೆದೆವ್ರು ವಿದ್ಯೆಯನ್ನು ಕಲಿತೆವು. 
ನಮ್ಮ ತಾಯೆನಿಸಿದ ಕನ ಸ ಡನುಡಿಯೊಡನೆ ವಿರೋ ಧವೆಂಬುದನ್ನೂ ನಾವು ಮನಸ್ಸಿನಲ್ಲೂ 
ಚಿಂತಿಸೆವು. ಕನ್ನಡವು ಸರ್ವಪ್ರಕಾರದಿಂದಲೂ ಪುಷ್ಪವಾಗಬೇಕು, ನಮ್ಮೆಲ್ಲರನ್ನೂ 
ಪೊರೆಯಬೇಕು..ಎಂಬಿದೇ ನಮ್ಮ ನಿಶ್ಚ ಯುವಾದ ತಿಳಿವಳಿಕೆ. ಸೋಮೇಶ್ವರನೆಂಬ 
ಕನ್ನಡದೇಶದ ಸಂಸ್ಕೃತಕವಿಯು ಬ್ರಹ್ಮನ ಸೃಷ್ಟಿಯಲ್ಲಿ ಕರ್ಣಾಟಕವೇ ಸಾರಭೂತ 
ವಾದುದೆಂದು ಅಭಿಮಾನದಿಂದ ತನ್ನ ವಿಕ್ರಮಾಂಕಾಭ್ಯುದಯದಲ್ಲಿ ಬಣ್ಣಿಸಿದ್ದಾನೆ: 


ದೇಶಾನ್‌ ಅನ್ಯಾನ್‌ ಪೂರ್ವಮಭ್ಯಾಸಹೇತೋಃ 
| ಕೃತ್ವಾ ಮನ್ಯೇ ಲಬ್ದಶಿಲ್ಪಪ್ರಕರ್ಷಃ | 
ಪಶ್ಚಾ ಚ್ಚಕ್ರೇ ಯಂ ವಿಧಿಃ ಸೃಷ್ಟಿಸಾರಂ 
ಸ ವ್ಯಾವರ್ಣ್ಯಃ ಕೇನ ಕರ್ಣಾಟದೇಶಃ ? ? 
ಸಂಸ್ಕೃತಭಾಷೆಯ ಅಧ್ಯಯನದಿಂದಲೇ ಕನ್ನ ಡಭಾಷೆಯ ಪುಷ್ಟಿ-ತುಷ್ಟಿಗಳು ; 
ಇಲ್ಲವಾದಲ್ಲಿ ದೊಡ್ಡ ನಷ್ಟವೇ ಸರಿ... ಎಂದೇ ನಾವು ದೃಢವಾಗಿ ನಂಬಿದ್ದೇವ. ಎಂದೇ 
ನಾವು ಹೇಳುವೆವು : 
ಮಾತ ವದ್‌ ಭಗಿನೀವಚ್ಚೆ ಯಾ ನಃ ಪಷ್ಣಾ ತಿ ಮಾತರಮ್‌ | 
ಗೈರ್ವಾಣ್ಯಪಿ ಚಸಾ ಜೀಯಾದಿತ್ಯೇವಾಸ್ಮಾಕಮಾಶಯಃ I 
(ತಾಯಿ-ಸೋದರಿಯರಂತೆ ಯಾವುದು ನಮ್ಮ ತಾಯಿಯನ್ನು ಪೋಷಣೆ 


೬ 
ಮಾಡುತ್ತಿದೆಯೋ ಅಂತಹ ಸಂಸ್ಕೃತವು ಜಿಷ್ಣುವಾಗಿರಲಿ ಎಂಬುದೇ ನಮ್ಮ ಆಶಯ). 


ಕರ್ಣಾಟಕದಲ್ಲಿ ಸಂಸ್ಕೃತ 


ಕರ್ಣಾಟಕ ರಾಜ್ಯದಲ್ಲಿ ಪ್ರಾಚೀನಕಾಲದಿಂದಲೂ ಶ್ರೇಷ್ಠವಿದ್ವಾಂಸರ್ಕೂ 
ಕವಿಶ್ರೇಷ್ಠರೂ ದೇವವಾಣಿಯನ್ನು ಚೆನ್ನಾಗಿ ಸೇವಮಾಡಿ ಕೃತಾರ್ಥರಾದರು. 


5 


ಕ್ರಿ. ಶ. 5ನೆಯ ಶತಮಾನದಲ್ಲಿ ಕದಂಬರಾಜನಾದ ಶಾಂತಿವರ್ಮನ ಆಸ್ಥಾನದಲ್ಲಿ 
ಕುಬ್ಬನೆಂಬ ಕವಿವರನು ಮಂಡಿಸಿದ್ದ ನೆಂದು ತಾಲಗುಂದಶಿಲಾಶಾಸನದಿಂದ ತಿಳಿದು 
ಬರುತ್ತದೆ. ಕನ್ನಡನಾಡಿನ ಪಂಡಿತರಲ್ಲಿ-ಕವಿಗಳಲ್ಲಿ ಬಹುಮಂದಿ ಜೈನಮತಾನು 
ಸಾರಿಗಳೆಂಬುದು ವಿಶೇಷವಾಗಿ ಮನನೀಯವಾಗಿದೆ. ಅವರಲ್ಲಿ ಹೇಮಸೇನ 
ನೆಂಬಾತನು ರಾಘವಪಾಂಡವೀಯವೆಂಬ ದುರ್ಫ್ಥಟವಾದ ಶ್ಲೇಷಕಾ ವ್ಯವನ್ನು 
ಬರೆದನು. ವಾದೀಭಸಿಂಹನೆಂಬಾತನು ಗದ್ಯಚೂಡಾಮಣಿ, ಕ್ಷತ್ರಚೂಡಾಮಣಿ 
ಗಳೆಂಬ ಎರಡು ಗದ್ಯಕಾವ್ಯಗಳನ್ನು ಬರೆದನು. ಅಂತೆಯೇ ಸೋಮದೇವಸೂರಿಯ 
ಯಶಸ್ವ್ತಿಲಕಚಂಪೂ, ಜಿನಸೇನಾಚಾರ್ಯನ ರಸಭರಿತವಾದ ಮಹಾಪುರಾಣ, ವಾದಿ 
ರಾಜನ ಯಶೋಧರಚರಿತ-ಪಾರ್ಶ್ವನಾಥಚರಿತಗಳು ಪ್ರಮುಖವಾಗಿ ಗಣ್ಯವನಿಸುವ 
ಜೈನ ಕಾವ್ಯಗಳು. ಅಂತೆಯೇ ಕುಂದಕುಂದಾಚಾರ್ಯ, ಉಮಾಸ್ಚಾವಿಂ, ಪೂಜ್ಯಪಾದ, 
ಅಮೃತಚಂದ್ರಸೂರಿ, ಭಟಾ )ಕಲಂಕ ಮೊದಲಾದ ವಿದ ದ್ಧ ೈರಿಷ್ಕರು ಕರ್ಣಾಟಕದ 
ಜೈನರೇ ಆಗಿದ್ದು ಜೈನಸಿದ್ದಾಂತದ ತರ್ಕಕರ್ಕಶವಾದ ಅನೇಕ ಪ್ರೌಢಗ್ರಂಥಗಳನ್ನು 
ವಿರಚಿಸಿದರು. 

ಇದಲ್ಲದೆ, ಯಾಜ್ಞವಲ್ಕ್ಯ ಸ್ಮೃತಿಯ ಸುಪ್ರಸಿದ್ದವ್ಯಾಖ್ಯಾನಕಾರ 
ವಿಜಾ ನೇಶ ೈರನು ಕನ್ನ ಡದೇಶದವನು. ಸೋಮದೇವನ ಅಭಿಲಷಿತಾರ್ಥಚಿಂತಾಮಣ 
ಯೆಂಬ ವಿಶ್ವಕೋಶ, ಕೆಳದಿ ಬಸವರಾಜೇಂದ್ರನ ಶಿವಶತ್ತ್ವರತ್ನಾಕರ, ವಿದ್ಯಾ 
ಚಕ್ರವರ್ತಿಯ ರುಕ್ಮಿಣೀಕಲ್ಯಾಣ, ತ್ರಿವಿಕ್ರಮಪಂಡಿತನ ಉಷಾಹರಣ, ಗಂಗಾ 
ದೇವಿಯ ವೀರಕಂಪಣರಾಯಚರಿತ, ತಿರುಮಲಾಂಬೆಯ ವರದಾಂಬಿಕಾಪರಿಣಯ, 
ಅನಂತಭಟ ಶನ ಭಾ ತಚಂಪೂ-ಮುಂತಾದ ಹತ್ತು ಹಲವು ಕೃತಿಗಳನ್ನು ಕನ್ನಡಿಗರಂ 
ಸಂಸ್ಕೃತವಾಗ್ಹೇವಿಗೆ ಸಮರ್ಪಣೆಯಾಗಿತ್ತಿದ್ದಾರೆ. 


ಶ್ರೀಮಂ ಧ್ಯಾಚಾರ್ಯರೂ ಅವರ ಹಲಮಂದಿ ಅನುಯಾಯಿಗಳೂ 
ಕನ್ನಡಿಗರು. ದ್ವ ಪತವೇದಾಂತವನ್ನು ಸ್ಟಾ ಪಿಸುವ ಹಲವು ಪ್ರೌಢಗ್ರಂಥಗಳನ್ನು 
ರಚಿಸಿದವರು. 


ವಿಜಯನಗರ ಸಾಮ್ರಾಜ್ಯದಲ್ಲಿಯಂತೂ ಶ್ರೀವಿದ್ಯಾರಣ್ಯ, ಸಾಯಣಾಚಾರ್ಯ, 
ಭೋಗನಾಥ ಮೊದಲಾದ ವೇದಭಾಷ್ಯನಿರ್ಮಾಪಕರಾದ ಪಂಡಿತದಿಗ್ಲಂತಿಗಳ 
ಕೂಟವೇ ಇದ್ದಿತು. ವೀರಶೈ ವರಲ್ಲೂ ಪಾಲ್ಕುರಿಕೆ ಸೋಮನಾಥ, ಷಡಕ್ಷರದೇವ 


ಮುಂತಾದ ಪಂಡಿತರು-ಕವಿಗಳು ಕರ್ಣಾಟಕ ದೇಶವನ್ನು ಅಲಂಕರಿಸಿದರು. 


ಆಧಂನಿಕರಲ್ಲಿಯೂ ಶ್ರೀವಿರೂಪಾಕ್ಷಶಾಸ್ತ್ರಿಗಳು, ಲಕ್ಷ್ಮೀಪುರಂ ಶ್ರೀನಿವಾಸಾ 
ಚಾರ್ಯರು, ಪಂಡಿತ ರಾಮಚಂದ್ರಾಚಾರ್ಯರು, ಶ್ರೀಸಚ್ಚೆ ದಾನಂದೇಂದ್ರ ಸರಸ್ಸತೀ 
ಸ್ವಾವಿಗಳವರೂ ಪಂಡಿತಪ್ರಕಾಂಡರೆನಿಸಿದ್ದುದನ್ನು ನಾವೇ ಕಣ್ಣಿಂದ ಕಂಡಿದ್ದೇವೆ. 
ಅಂತೆಯೇ ಮಹಾಕವಿಗಳಲ್ಲೂ ಜಗ್ಗುಶಿಂಗರೃಯ್ಯಂಗಾರ್ಯರು, ಆಳ್ವಾರಯ್ಯಂ 
ಗಾರ್ಯರು, ಪಂಢರೀನಾಥಾಚಾರ್ಯ ಮುಂತಾದವರೂ ಇರುವರೆಂದೇ, ವಿದ್ದತ್‌ 
ಪರಂಪರೆಯ ಅವಿಚ್ಛೇದವನ್ನು ಬಿನ್ನವಿಸಿಕೊಳ್ಳಲು ನನಗೆ ಅಭಿಮಾನವೇ ಆಗುತ್ತದೆ. 


6 


ಕರ್ಣಾಟಕದಲ್ಲಿ ಸಂಸ್ಕೃತಾಧ್ಯಯನದ ಪರಿಸ್ಥಿತಿ 


ಏಕೀಕರಣಕ್ಕೆ ಮೊದಲು ಮೈ ಶಸೂರಂ ರಾಜ್ಯದಲ್ಲಿ ಮಹಾರಾಜರ ಕ್ರ ಕಪೆಯಿಂದ 
ಪೋಷಣೆಪಡೆದು ಸಂಸ್ಕೃತವಾಣಿಯು ಚಿರಕಾಲ ಶೋಜಭಿಸುತ್ತಿತ್ತು. ಏಕೀಕರಣದ 
ಬಳಿಕವೂ ಉದಾರಹ )ದಯವುಳ್ಳ ಸರಕಾರವು ಹೊಸ ಸಂಸ್ಕೃತ ಮಹಾಪಾಠಶಾಲೆ 
ಗಳನ್ನೂ ಹಲವು ಪಾಠಶಾಲೆಗಳನ್ನೂ ಅನುದಾನ (rene) ವಿತ್ತು ಸಾಪ ಸಿತು. 
ಶಕ್ತಿ _ಅರ್ಹತೆಗಳಿಗನುಸಾ ರ ಕರ್ಣಾಟಕಸರ್ಕಾರವು ಸಂಸ್ಕೃ ತಾ ಧ್ಯ ಯನವ ನ್ನು 


ಪ್ರೋತ್ಸಾಹಿಸಂತ್ರಿದೆಯೆಂಬುದಂ ಸಂತೋಷದ ವಿಷಯ. ಹಲವು ಪ್ರೌಢಶಾಲೆ 
ಮತ್ತು ಕಾಲೇಜುಗಳಲ್ಲಿ ಸಂಸ್ಕೃತಾಧ್ಯ ಯನಕ್ಕೆ ಅವಕಾಶವಿದೆ. ಶೃ ೦ಗೇೇರೀ 


ಜಗದ್ಗು ರುಗಳು ಸ ತಂತ್ರ ವಾಗಿ ಸಂಸ್ಥಾ ಪನೆ ಮಾಡಿದ ಮಹಾಪಾಕಶಾಲೆ 
ಹಾಗೂ ಸುರಸರಸ್ನ ತೀ ಸಭಾ ಇವುಗಳು ಇಲ್ಲಿ ಸ್ನ ್ರರಣೀಯ ವೆನಿಸಿವೆ. 


, ಪಾಠಶಾಲೆ 


ಸರಕಾರವು ನಡೆಸುತ್ತಿರುವ ಎಂಟು ಸಂಸ್ಕೃತಕಾಲೇಜುಗಳಲ್ಲಿಯೂ, 300 
ಕ್ಕಿಂತಲೂ ಹೆಚ್ಚಿನ ಪಾಠಶಾಲೆಗಳಲ್ಲಿಯೂ ಸಾಂಪ್ರದಾಯಿಕವಾದ ಅಧ್ಯಯನವು 
ಪ್ರಾಚೀನಕ್ರಮದಲ್ಲೇ ನಡೆಯುತ್ತಿದೆ. ಮಹಾಪಾಠಶಾಲಿಗಳಲ್ಲಿ ವ್ಯಾಕರಣ, ನವೀನ- 
ನಾ ಬಯ, ಎಲ್ಲ ವೇದಾಂತಭೇದಗಳು, ಪೂರ್ವಮೀಮಾಂಸೆ, ಜ್ಯೌತಿಷ, ಧರ್ಮ- 
ಶಾಸ್ತ್ರ, ಅಲಂಕಾರ ಹಾಗೂ ಜೈನ ಸಿದ್ದಾಂತ--ಎಂಬೀ ಶಾಸ್ತ್ರಗಳಲ್ಲೂ ವೇದ-ಆಗವಂ 


ಓಂ 
ಗಳಲ್ಲಿಯೂ ಸಹ ಪ್ರೌಢವಾದ. ವಿದ್ವತ್ತ ಕನ್ನ ಸಂಪಾದಿಸಲು ಅವಕಾಶ ಕಲ್ಪಿಸಿದೆ. 


ಪ್ರೌಢ ಪಾಂಡಿತ್ಯ 


ಇಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪರಮೋಚ್ಚೆ ವೆಂದರೆ ವಿದ್ವದುತ್ತಮ ಪರೀಕ್ಷೆ 
ಗಳು. ಅಳವಾದ ಪಾಂಡಿತ ವನ್ನು ಪ್ರ ಪರೀಕ್ಷೆಗಳು ವಿದಾ ರ್ಥಿಗಳಲ್ಪಪ ಪೇಕ್ಷಿಸ ತ್ತವೆ. 
ಆದರೆ ಈಗ ಅಂತಹ ಪ್ರೌಢಪಾಂಡಿತ್ಯವು ವಿರಲಪ್ರಾಯಪೇ ಆಗಿರುವು್ರದೆಂಬುದಂ 
ಶೋಕಾಸ್ಪ್ರದವಾಗಿದೆ. 


ಸ್ವಾಧ್ಯಾಯ-ಪ್ರವಚನಗಳಿಂದಲೇ ಶಾಸ್ತ್ರಸಂರಕ್ಷಣವು ನಡೆಯುವಂತಹುದು 
ಅದಾದರೂ ಪಲ ವಗ್ರಾಹಿಪಾಂಡಿತ್ಯ (ತಲಸ್ಪರ್ಶಿಯಲ್ಲದ ಪಾಂಡಿತ್ಯ)ದಿಂದ 
ಸಿದ್ದಿಸುವುದಲ್ಲ. ಆದರೆ ಶಾಸ್ತ್ರರಕ್ಷಣೆಗಾಗಿ ಹಾಗೂ ಪ್ರೌಢಪಾಂಡಿತ್ಯದ ಪ್ರೋತ್ಸಾಹ 
ಕ್ಕಾಗಿ ವಿದ್ವಾಂಸರ ವಾಕ್ಯಾರ್ಥಸಭಗಳನ್ನು ಕೆಲವರು ಮಠಾಧಿಪತಿಗಳು ಮಾಡಿ 
ಕೊಂಡು ಬರುತ್ತಿರುವುದು ಯುಕ್ತವೇ. ಶಾಸ್ತ್ರರಕ್ಷಗೆ ಇದೊಂದು ಪ್ರಕಾರ. ಎಲ್ಲ 
ಮಠಾಧಿಪತಿಗಳೂ ಸಹ ತಮ್ಮ ಒಂದೊಂದು ಮಠದಲ್ಲೂ ಒಂದಿಲ್ಲೊಂದು ಶಾಸ್ತ ದ 


ಸಮಗ್ರವಾದ ಪೋಷಣೆ- ರಕ್ಷಣೆಗಳನ್ನು ಮಾಡತಕ ದ್ದೆಂದು ಪ್ರತಿಜ್ಞೆ ಮಾಡಬೇಕೆಂದೇ 
ನನಗೆ ಎನ್ನಿ ಸುತ್ತದೆ. 


ಈ ತೆರನಾದ ಆಳವೂ ತಳಸ್ಪರ್ಶಿಯೂ ಆದ ಪಾಂಡಿತ್ಯವನ್ನು ರಕ್ಷಿಸದೆ 
ಹೋದಲ್ಲಿ ಮಹತ್ತಾದ ನಷ್ಟವೇ ಆದೀತು. ಪೂರ್ವಿಕರು ಕಷ್ಟಪಟ್ಟು ಸಂಪಾದಿಸಿದ 
ನಿಧಿ ಕೆ ತಪ್ಪಿ ಹೋದೀತು. ಶಾಸ್ತ್ರಗಳ ವಿಷಯದಲ್ಲಿ ಅವರು ಮಾಡಿದ ಮಹತ್ತಾದ 


ಶ್ರಮವಲ್ಲ ವ್ಯರ್ಥವಾದೀತು. 


ವಿದ ಕೃತ್‌ ಪರೀಕ್ಷೆ ಪಾಸುಮಾಡಿದ ಜನ ಯಾವುದೋ ಸಂಬಳಕೊಡುವ 
ಉದ್ಯೋಗದಿಂದ ತ ಪ್ರರಾದಲ್ಲಿ, ಅವರ ಅಧ್ಯಯನವೆಂಬುದು ಸುಳ್ಳುಮಾತಾದೀತು. 
ಜೀವಿಕೆಯ ನಿರ್ವಹಣೆಗೆ ವ್ಯವಸ್ಥೆ ಯೊಂದಿದ್ದಮೇಲೆ ಅಧ್ಯಯನದ ವಿಷಯದಲ್ಲಿ 
ಔದಾಸೀನ್ಯವೆಂದರೆ ಶೋಚನೀಯವೇ ಸರಿ. ಯಾವ ವಿದ್ಯೆಯಿಂದ ನಾವು ಜೀವಕೆ 
ಯನ್ನೂ ಗಳಿಸುತ್ತಿದ್ದೇವೋ ಆ ವಿದ್ಯೆಯಲ್ಲಿ ಪರಿನಿಷ್ಠಿತವಾದ ಜ್ಞಾನಾರ್ಜನೆ, 
ಗ್ರಂಥನಿರ್ಮಾಣ, ಪ್ರವಚನ-ಪ್ರ ಚಾರ ಮುಂತಾದ ಕಾರ್ಯಸಮೂಹವು ನಮ್ಮ ಆದ್ಯ 
ಕೃತ್ಯವೇ ಸರಿ, ಸರ್ವಥಾ ನಾವು ಸಂಸ್ಕೃತವಾಗ್ಹೇವಿಗೆ ಯಣಿಗಳೇ ಆಗಿದ್ದೇವೆ. 


ಆಧುನಿಕ ಸಂಸ್ಕೃತವಾಜ್ಮಯ 

"ಕ್ತ ಸಂಸ್ಕೃತದವರೋ ಹಳೇ ಕಾಲದ ಸಂಸ್ಕೃತಸಾಹಿತ್ಯದ ವೈಭವವನ್ನೇ 
ತೋರ್ಪಡಿಸಿಕೊಳ್ಳುತ್ತಾ ತೃಪ್ತರಾಗಿಬಿಟ್ಟಿರುವವರು, ಹೊಸ ವಾಜ್ಮಯವನ್ನು 
ಮಾತ್ರ ಸೃಷ್ಟಿಸುವವರಲ್ಲ'. - ಎಂಬುದು ಮಾತ್ರ ಮಿಥ್ಯಾಲಾಪವೇ ಸರಿ. ಇದೇ 
20ನೇ ಶತಮಾನದಲ್ಲೇ ಮಹಾಕಾವ್ಯಗಳು, ಖಂಡ ಕಾವ್ಯಗಳು, ನಾಟಕಗಳು ಹಾಗೂ 
ಚಂಪೂ ಕಾವ್ಯಗಳು ಇವನ್ನು ಸಂಸ್ಕೃತ ಕವಿವರ್ಯರು ಬರೆದು ಪ್ರಕಾಶನಪಡಿಸಿದ್ದಾರೆ. 
ವ್ಯಾಕರಣ-ವೇದಾಂತ ಮುಂತಾದ ಶಾಸ್ತ್ರಗಳಲ್ಲೂ ವೃದುಷ್ಯಪೂರ್ಣವಾದ ಮತ್ತು 
ಹಿಂದಿನ ಕಾಲದ ಪಂಡಿತರ ಕೃತಿಗಳಿಗೆ ಸಮನೆನಿಸುವ ವ್ಯಾಖ್ಯಾನಗಳನ್ನೂ ಶ್ರೇಷ್ಠ 
ವಿದ್ವಾಂಸರು ಬರೆದಿದ್ದಾ ರೆ. 


ಹೊಸದಾಗಿ ಬರೆಯಲಾದ ಗ್ರಂಥಗಳ ಪರಿಚಯಕ್ಕಾಗಿ, ಕುತೂಹಲವಿದ್ದಲ್ಲಿ 
ಈ ನಿಬಂಧಗಳನ್ನು ನೋಡಬಹುದು : 


1. ಅರ್ವಾಚೀನಸಂಸ್ಕೃತಸಾಹಿತ್ಯಮ್‌ (ಪ್ರಾ. ಶ್ರೀ ವರ್ಣೇಕರ ವಿರಚಿತ) 
ಎದ್ದದ್ಹೃತ್ತಮ (ಪ್ರಾ. ಶ್ರೀ ಕಾಲೀಪ್ರಸಾದ ಶಾಸ್ತ್ರಿಗಳು ಬರೆದುದು) 
3. "ನಿಕಷೋಪಲ'ವೆಂಬ ಹೆಸರಿನ, ವಿಶೇಷ ಸಂಚಿಕೆ (ನವದಿಲ್ಲೀ ಪ್ರಕಾಶನದ 
"ಸಂಸ್ಕೃತ ಪ್ರತಿಭಾ') 
4. Modern Sanskrit Writings (Dr. V. Raghavan) 
ಇವಲ್ಲಿ ಈಗಿನ ಕಾಲದ ಮಹಾಪುರೂಷರೆನಿಸಿದ, ಇತಿಹಾಸದಲ್ಲಿ ಹೆಸರುವಾಸಿ 
ಯಾದ ಶಿವಾಜಿ ಮುಂತಾದವರನ್ನು ಕುರಿತು ಮಹಾಕಾವ್ಯಗಳನ್ನು ಬರೆದಿರಂವು 


| 
ದೊಂದು ವಿಶೇಷ. ಈ ಗ್ರಂಥಗಳು ವಿಶೇಷವಾಗಿ ಸ್ಮರಣೇಯವೆನಿಸಿವೆ : 


1. ಮಾಲವೀಯಮಹಾಕಾವ್ಯಮ್‌ (ಮದನಮೋಹನ ಮಾಳವೀಯರನ್ನು 
ಕುರಿತದ್ದು) 


2. ಗಾಂಧಿಚರಿತವಮು್‌ (ವುಹಾತ್ಮಾ ಗಾಂಧಿಯವರನ್ನು ಕುರಿತಾಗಿ) 


8 


, ವಿವೇಕಾನಂದವಿಜಯಮ್‌ (ಡಾ| ವರ್ಣೇಕರರು ಬರೆದುದು) 

ಶ್ರೀ ಶಿವರಾಜ್ಕೋದಯಮ್‌ (ಡಾ| ವರ್ಣೇಕರರದೇ) 

ಶ್ರೀ ತಿಲರಯಶೋಂರ್ಣವಃ (ಅಣೇಯವರು ಬರೆದಂದು) 

. ವಿಶಾಲಭಾರತಮ್‌ (ಜವಾಹರಲಾಲ ನೆಹರೂರವರನ್ನು ಕುರಿತದ್ದು ) 
. ಬಂಗ್ಲಾದೇಶಃ (ರಮೇಶಚಂದ್ರ ಶುಕ್ಲರವರು ಬರೆದುದಂ) 

. ಭಾರತಾಯನಮ್‌ (ದಿನೇಶಪ್ರಸಾದ ಪಾಂಡೇಯರವರು ಒರೆದುದು) 


೦೦ ಇಇ ಲಾ ಟಾ ಜಿ ಲು 


ಕನ್ನಡರಾಜ್ಯದಲ್ಲೂ ಸಹ ಶ್ರೀ ಪಂಢರೀನಾಥಾಚಾರ್ಯ ಮೊದಲಾದವರು 
ಬರೆದ ಹಲವು ಕಾವ್ಯ-ನಾಟಕಗಳಿವೆ. ಡಾ| ಕೆ. ಕೃಷ್ಣಮೂರ್ತಿಯವರು ಹಲವು 
ಕಾವ್ಯಾಲಂಕಾರಗ್ರಂಥಗಳನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿದರು. ಕಂಂತಕನ 
ವಕ್ರೋಕ್ತಿ ಜೀವಿತವನ್ನು ಮಹತ್ತಾ ದ ಪರಿಶ್ರಮದಿಂದ ಸಂಪಾದಿಸಿ ಆಂಗ್ಲಭಾಷೆಗೂ 


ತರ್ಜುಮೆ ಮಾಡಿದರೆಂಬುದು ವಿಶೇಷವಾಗಿ ಸ ಒರಣೀಯವುಗಿದೆ. 


ಅಂತೆಯೇ ಪತ್ರಿಕಾರಂಗದಲ್ಲಿಯೂ ಪ್ರಶಂಸಾರ್ಹವಾದ ಕೆಲಸವನ್ನು 
ಸಂಸ್ಕೃತಜ್ಞ ರು ಮಾಡಿದ್ದಾ ರೆ. ದೈನಿಕ, ಸಾಪ್ತಾಹಿಕ, ಪಾಕ್ಷಿಕ, ತ್ರೆ ಲ್ರಮಾಸಿಕ, 
ಷಾಣ್ಮಾಸಿಕ ಹಾಗೂ ಆನಿಯತಕಾಲಿಕಗಳೆಂದು ನೂರಾರು ಪತ್ರಿಕೆಗಳು ಪ್ರಕಾಶ 
ಗೊಳ ಳ್ಸಾತ್ರಿವ ಕನ್ನಡ ರಾಜ್ಯದಲ್ಲಿ ಶ್ರೀ ವರದರಾಜ ಬಯ್ಯ ೦ಗಾರ್ಯರು ಮ್ಳ ಸೂರು 
ನಗರದಿಂದ ಪ್ರಕಾಶನ ಮಾಡುತ್ತಿ, ರುವ *ಸಂಧವರ್ತಾ? ದಿನಪತಿ ಕೆಯನ್ನು ಇಲ್ಲಿ 
ವಿಶೇಷವಾಗಿ ಉಲ್ಲ ೇಖಿಸಬೇಕು, 


ಭಾಷೆಯ ಸುಲಭೀಕರಣ 


ಪ್ರತಿನಿತ್ಯವೂ ಆಕಾಶವಾಣಿಯು ಎರಡೂ ಬಾರಿ ಸಂಸ್ಕೃ ತದಲ್ಲಿ ವಾರ್ತೆಗಳನ್ನು 
ಸಾರ ಮಾಡುತ್ತದೆ. ಈ ಕಾರ್ಯಕ್ರಮವು ಸಂಸ ತಾಭಿಮಾನಿಗಳಿಗೆ ಅತ್ಯ ಂತ 
ಯವೆನಿಸಿದೆ. ಲೌಕಿಕ-ರಾಜಕೀಯ "ವಿಷಯಗಳನ್ನು ಬೋದಧಿಸಲೂ ಪ್ರ ಭಾಷೆಯು 
ಮರ್ಥವೆಂಬುದು ಇದರಿಂದ ಪ್ರಮಾಣಿತವಾಗಿದೆ. ಹೀಗಿದ್ದರೂ " ಸಂಸ್ಕೃ ತ ಭಾಷೆ 
ಷ್ಟ, ಅದರ ವ್ಯಾಕರಣ ಕಷ್ಟ'ವೆಂಬ ಮಾತು ಮಾತ್ರ ಕೇಳಿಬರುತ್ತ ಲೇ ಇದೆ. 
ಈ ವಿಷಯದಲ್ಲಿ ಇಷ್ಟು ತೋರುತ್ತದೆ : ಪ್ರಪಂಚದಲ್ಲಿರುವ ಎಲ್ಲಾ ಭಾಷ ಷೆಗಳೂ 
ಆರಂಭದಲ್ಲಿ ಕಷ್ಟ ವೆಂದೇ ತೋರುತ್ತವೆ. ಪರಿಶುದ್ಧ ವಾದ ವಾಕ್ಯ ವನ್ನು ಪ್ರಯೋಗಿಸ 
ಬೇಕಾದರೆ ವ್ಮಾ ಣದ ಅಧ್ಯ ಯಂನವು ಬೇಕೆಂಬಂದೂ ಎಲ್ಲೆಡೆಯೂ ಅನ್ವಯಿಸು 
ವಂತಹುದೇ. ಎಲ್ಲ ಭಾಷೆಗಳಲ್ಲೂ ವ್ಯಾಕರಣವು ಕಷ್ಟ ವೇ ಸರಿ. ಕಷ ಪಡದೆ ಏಳ್ಗೆ 
ತಾನೆ ಲೋಕದಲ್ಲಿ ಎಲ್ಲಿಯಾದರೂ ಉಂಟೆ? ಏನೆಂದರೆ ಸಂಸ್ಕೃತಬೋಧನಕ್ರಮ 
ಹಾಗೂ ಪಠ್ಯಪಸ್ತಕನಿರ್ಮಾಣದಲ್ಲಿ ಹಲವು ದೋಷಗಳು ಮನೆಮಾಡಿಕೊಂಡಿವೆ. 
ಅವುಗಳನ್ನು ಸಮಗ್ರವಾಗಿ ಇಲ್ಲಿ ಪರಿಶೀಲಿಸಲು ನಾನು ಬಯಸುವುದಿಲ್ಲ. ಇಷ್ಟ ನ್ಸೈಂತೂ 


(ಆ (ಜಿ 


21 


ಆ. 


9 


ಹೇಳಬೇಕು : ಪ್ರಾಥಮಿಕಶಿಕ್ಷಣದಿಂದ ಹಿಡಿದು ಪ್ರೌಢಶಿಕ್ಷಣದವರೆವಿಗೂ ಕನ್ನಡ 
ಭಾಷೆಯ ಮೂಲಕವೋ ಇಂಗ್ಲಿಷ್‌ ಭಾಷೆಯ ಮೂಲಕವೋ ಸಂಸ್ಕೃತವನ್ನು 
ಅಧ್ಯಾಪಕರು ಬೋಧಿಸುತ್ತಿದ್ದಾ ರೆ. ಇದುವೆ ಒಂದು ದೊಡ್ಡ ಕಾರಣವಾಗಿಬಿಟ್ಟಿದೆ.... 
ಸಂಸ್ಕೃತವನ್ನು ಕಷ್ಟವೆಂದು ಕರೆಯಲು. ಈ ವಿಷಯದಲ್ಲಿ ಆಳವಾಗಿ ಯೋಚನೆ 
ಮಾಡತಕ್ಕದ್ದಿದೆ. ಆಂಗ್ಲ ಭಾಷೆಯನ್ನು ಕಲಿಸತಕ್ಕವರಾರಾದರೂ ಬೇರೊಂದು 
ಭಾಷೆಯನ್ನೂ ಮಾಧ್ಯಮವಾಗಿ ಆಶ್ರಯಿಸುವರೇನು ? ಪ್ರಾಥಮಿಕ ಶಿಕ್ಷಣದಲ್ಲಿ 
ಒಂದು ವೇಳೆ, ವಿದ್ಯಾರ್ಥಿಗಳ ಹಿತದೃಷ್ಟಿ ಯಿಂದ ಕನ್ನಡ ಭಾಷೆಯನ್ನು ಆಶ್ರಯಿಸು 
ವುದು ಕ್ವಚಿತ್ತಾಗಿ ಆವಶ್ಯಕವಾದಲ್ಲಿ, ಅಲ್ಲಿ ಅದು ಹಾಗೆಯೇ ಆಗಲಿ, ಪರವಾಯಿಲ್ಲ 
ಆದರೆ ಬಹುತೇಕವ್ಯವಹಾರವು ಮಾತ್ರ ಸಂಸ್ಕೃತದಲ್ಲೇ ಜರುಗಬೇಕು. ಹಾಗಾದಲ್ಲಿ" 
ಅನೇಕ ಸಂಸ್ಕೃತ ಶಬ್ದಗಳನ್ನು ವ್ಯವಹಾರದಿಂದಲೇ ಸುಲಭವಾಗಿ ವಿದ್ಯಾರ್ಥಿಗಳು 
ಗ್ರಹಿಸಿಬಿಡುವರು. “ಶಕ್ತಿಗ್ರಹ” ಅರ್ಥಾತ್‌ *ಶಬ್ದಾರ್ಥಪರಿಜ್ಞಾನ'ವುಂಟುಮಾಡುವ 
ಕ್ರಮಗಳಲ್ಲಿ ವ್ಯವಹಾರವೇ ಶಿರೋಮಣಿಯೆನ್ನಲಡ್ಡಿಯಲ್ಲ. ವ್ಯವಹಾರಸಂಬಂಧವೇ 
ಇಲ್ಲದೆ ಭಾಷಾಧ್ಯಯನವೆಂದರೆ ಅದರಲ್ಲಿ ಸುಲಭತೆಯು ಬರುವುದಾದರೂ ಹೇಗೆ? 
ಮಹಾಪಾಶಶಾಲೆಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಯಾವುದೋ ಬೇರೊಂದು ಭಾಷೆ 
ಯನ್ನೆ* ಮಾಧ್ಯಮವಾಗಿ ಹೊಂದಿರಂವರು, ಸಂಸ್ಕೃತವನ್ನಲ್ಲ. -ಎಂದರೆ, ಇದಾವ 
ರೀತಿ? ಪ್ರಾಯಶಃ ಅಧ್ಯಾಪಕರ ಅಸಾಮರ್ಥ್ಯವೇ ಅದಕ್ಕೆ ಕಾರಣವಿರಬೇಕು. 
ಘೂ ಅಸಾಮರ್ಥ್ಯವನ್ನು ಅವರಲ್ಲಿ ಸಂಕ್ರಮಣ ಮಾಡಿಸಿದವರು ಅವರ ಗುರುಗಳು. 
ಇದು ಹೀಗೆ ಪರಂಪರಿತವಾದ ಸರಪಳಿಯಾಗಿಬಿಟ್ಟಿದೆ. ಈ ಸರಪಣಿಯಿಂಂದ 
ನಮ್ಮನ್ನು ನಾವು ಬಿಡಿಸಿಕೊಳ ದೇ ಹೋದಲ್ಲಿ ಸಂಸ್ಕೃತದ ಸರಳೀಕರಣ, ಪ್ರಚಾರ 
ಗಳನ್ನು ಕುರಿತಾದ ಪ್ರತ್ಯಾಶೆ (೧೦೧6)ಯನ್ನು ಬಿಟ್ಟು ಬಿಡಬೇಕಾಗುತ್ತದೆ. 


ಸಂಸ್ಕೃತಭಾಷೆಯಲ್ಲಿ ಸಾಧಾರಣಶಬ್ದಗಳೂ ವಿಶೇಷಶಬ್ದಗಳೂ ಇವೆ, 
ಈ ವಿಶೇಷ ಶಬ್ದಗಳಲ್ಲಿ ನಾಮಪದ-ಕ್ರಿಯಾಪದಗಳ ಬಳಕೆಯು ಪ್ರೌಢ ಶಿಕ್ಷಣವಿಲ್ಲದೆ 
ದುಷ್ಕರವಾಗುತ್ತದೆ. ಸಾಧಾರಣ ಶಬ್ದಗಳ ಬಳಕೆ ಸುಲಭವೇ ಸರಿ. ಅದಕ್ಕೆ 
ವ್ಯಾಕರಣಜ್ಞಾ ನವು ಬೇಕಿಲ್ಲ. ಆ ಸಾಧಾರಣ ಶಬ್ದ ಗಳಿಂದಲೇ ಎಲ್ಲಾ ವ್ಯವಹಾರವೂ 
ಸಾಧ್ಯವೇ ಆಗುತ್ತದೆ. ಕನ್ನಡ ಭಾಷೆಯಲ್ಲಿ ಪ್ರಯೋಗದಲ್ಲಿ ಯಥೇಚ್ಛವಾಗಿ 
ಸಂಸ್ಕೃತ ಶಬ್ದಗಳಿವೆ. ಅವುಗಳ ಪರಿಚಯವಂತೂ ಎಲ್ಲರಿಗೂ ಇದ್ದೇ ಇದೆಯಷ್ಟೆ. 
ಅವ್ಯಯ-ಕ್ರಿಯಾಪದಗಳು ಮಾತ್ರ ಪ್ರಾಯಃ ಅವರಿಗಷ್ಟು ಪರಿಚಿತವಲ್ಲ. ಅವಲ್ಲೂ 
ನಿತ್ಯಗಟ್ಟಲೆಯ ವ್ಯವಹಾರಕ್ಕೆ ಉಪಯೋಗಪಡುವುವೂ ಕೆಲವೇ. ಅವುಗಳನ್ನು 
ಪರಿಚಯ ಮಾಡಿಕೊಳ್ಳುವುದೂ ಕಷ್ಟಕರವೇನಲ್ಲ. ಕ್ರಿಯಾಪದಗಳ ಸ್ಥಾನದಲ್ಲಿ 
ಕೃದಂತಗಳ ಪ್ರಯೋಗ ಸುಲಭ. ಇದೆಲ್ಲತೆನ್ನೂ ಮನಸ್ಸಿ ನಲ್ಲಿಟ್ಟುಕೊಂಡು 
ಸಂಸ್ಕೃತಜ್ಞರು ಪ್ರಯತ್ನ ಮಾಡಿದಲ್ಲಿ "ಈ ಭಾಷೆಯು ಕಷ್ಟ'ವೆಂಬ ಭಾವನೆಯು 
ಎದ್ಯಾರ್ಥಿಗಳ ಮನಸ್ಸಿನಿಂದ ದೂರವಾಗುತ್ತದೆ. 


10 


ಸರಳೀಕರಣಕ್ಕಾಗಿ ದುಡಿಯುವವರು ವ್ಯಾಕರಣ ಶಾಸ್ತ್ರವನ್ನು ಮಾತ್ರ ಎಂದೂ 
ಕೈಬಿಡಲಾಗದಂ. ಶಬ್ದಗಳ ಲಿಂಗನಿಯಮವಾಗಲಿ, ಧಾತುಗಳ ಆತ್ಮನೇಪದ- 
ಪರಸ್ಮೆ ಪದ ವ್ಯವಸ್ಥ ಯಾಗಲಿ, ಗಣವ್ಯವಸ್ಥೆ ಯಾಗಲಿ... ಯಾವುದನ್ನಾದರೂ 
ಉದಾಸೀನ ಮಾಡಿದರೆ, ಈ ಭಾಷೆಯು ಮಾತ್ರ ಸಂಸ್ಕೃತವೆಂದೇ ಎನಿಸದು... 
ವಂತ್ತೊಂದು ಅಪಭ್ರಂಶ ಭಾಷೆಯೇ ಆದೀತೆಂಬುದನ್ನು ಮನಗಾಣಬೇಕು. 


ಸಂಸ್ಕೃತ ಪ್ರಚಾರ 


ಸಂಸ್ಕೃತವನ್ನು ಕಲಿಯಲು ಭಾರತೀಯರ ಉತ್ಸುಕತೆಯಿಂದು ಬೇರೆ ಬೇರೆ 
ಕಾರಣಗಳಿಂದಾಗಿ ಕುಂಠಿತವಾಗಿದೆ. ಮತ್ತು ಎಂತಲೇ ನಿಷ್ಕ್ಟ್ರಿಯವಾಗಿಬಿಟ್ಟಿದೆ. 
ಇದನ್ನು ಮತ್ತೆ ಜಾಗೃತಗೊಳಿಸಲು ನಮ್ಮಿಂದ ಪ್ರಯತ್ನವು ಈ ಕಾರಣದಿಂದ 
ನಡೆಯಲೇಬೇಕಾಗಿದೆ. ಪಾಠಶಾಲಾನ್ಸಾ ಪನೆಯೊಂದೇ ಇದಕ್ಕಿರುವ ಉಪಾಯ 
ವೆಂದಲ್ಲ. ಈಗಿರಂವ ಪಾಠಶಾಲೆಗಳಲ್ಲಿ ವಿದ್ಯಾರ್ಥಿಗಳೇ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. 
ಸಂಸ್ಕೃತವನ್ನು ಕಲಿಯುವ ಕೌತುಕವೇ ಜನರಲ್ಲಲ್ಲದೇ ಹೋದಲ್ಲಿ ಪಾಠಶಾಲೆಗಳಿಂದಾ 
ಗುವುದಾದರೂ ಏನು? ಆದ್ದರಿಂದ ಕಲಿಯಲು ಆಸೆಯನ್ನು ಜನರಲ್ಲಿ ನಾವು 
ಹುಟ್ಟಿ ಸಬೇಕಾಗಿದೆ. ಇದನ್ನು ಕಂಡುಕೊಂಡೇ ಬೆಂಗಳೂರು ನಗರದಲ್ಲಿರಂವ 
ಹಿಂದೂಸೇವಾಪ್ರತಿಷ್ಠಾನವು ನಡೆಸುತ್ತಿರುವ ಸಂಸ್ಕೃತಸಂಭಾಷಣಶಿಬಿರಗಳು 
ಪ್ರಶಂಸನೀಯವೂ ಪ್ರಮುಖವೂ ಆಗಿ ವೆಯೆಂದು ನಾನು ಭಾವಿಸುತ್ತೇನೆ. 
ಈ ಶಿಬಿರಗಳು ಜನಪ್ಪಿಯವಾಗುತ್ತಾ ದಿನದಿನಕ್ಕೆ ಪ್ರತ್ಯಾಶೆಯನ್ನು ಉಂಟುಮಾಡು 
ವಂತಹುಗಳಾಗಿವೆ. ಬೇರೆ ಬೇರೆ ವೃತ್ತಿಗಳಲ್ಲನ ಜನರನ್ನು ಈ ಶಿಬಿರಗಳು ಯಶಸ್ವಿ 
ಯಾಗಿ ಆಕರ್ಷಿಸುತ್ತಿವೆ. ಸಂಸ್ಕೃತವು ಸುಲಭವೆಂದು ಅವರಿಗೆ ಮತಿಯುಂಟಾಗಿದೆ. 
ಇಂತಹ ಸಂಭಾಷಣ ಶಿಬಿರಗಳು ಅಖಂಡ ಕರ್ಣಾಟಕದಲ್ಲಿಯೇ ಹಳ್ಳಿಗಳಲ್ಲಿ ನಗರಗಳಲ್ಲಿ 
ಯತ್ನ ಪೂರ್ವಕವಾಗಿ ಆಯೋಜಿಸಲ್ಪಡಬೇಕು. ಮತ್ತು ಮಹಾಜನರು ಅವನ್ನೂ 


ಎ 


ಪ್ರೋತ್ಸಾಹಿಸಬೇಕು. 


ಹೀಗೆಯೇ ಜನಪ್ರಿಯ ನಾಟಕವನ್ನು ಸಹ ಅಲ್ಲಲ್ಲಿ ತೋರಿಸಬೇಕು. 
ಬೆಂಗಳೂರಿನ ಜಯನಗರ ಬಡಾವಣೆಯಲ್ಲಿನ NMKRV First Grade College 
For Women ಎಂಬೀ ಕಾಲೇಜಿನಲ್ಲಿ ನಡೆಯುತ್ತಿರುವ ಪ್ರತಿವರ್ಷದ ನಾಟಕೋ- 
ತೃವವು ಈ ವಿಷಯದಲ್ಲಿ ಎಲ್ಲರಿಗೂ ಆದರ್ಶಭೂತವಾಗಿದೆ. ಪ್ರಾಚೀನ ಕಾಲದ 
ನಾಟಕಗಳನ್ನು ಅಭಿನಯಿಂಸಲು ಹೆಚ್ಚು ಕಾಲ ಬೇಕಾಗುವುದೆಂಬ ಕಾರಣ ಹಾಗೂ 
ವಿಶೇಷವೇಷಭೂಷಣಾದಿಗಳನ್ನು ಅವು ಅಪೇಕ್ಷಿಸುವ ಕಾರಣ, ಅದಕ್ಕಿಂತಲೂ 
ಸಾಮಾಜಿಕ-ಐತಿಹಾಸಿಕ ನಾಟಕಗಳನ್ನೂ ಅಭಿನಯಿಸುವುದು ಯೋಗ್ಯವೆನಿಸುತ್ತದೆ. 
ಅಂತಹ ಲಘುನಾಟಕಗಳನ್ನು ಅಧುನಿಕ ಸಂಸ್ಕೃತ ಕವಿಗಳು ಬರೆದಿದ್ದಾ ರೆಂಬುದು 


11 


ಸಂತೋಷದ ವಿಷಯ. ಕವಿಗಳು ಈ ವಿಷಯದಲ್ಲಿನ್ನೂ ಪ್ರಯತ್ನವನ್ನು ಮಾಡು 
ವುದೊಳಿತು ಮತ್ತು ಈ ಸಂದರ್ಭದಲ್ಲಿ ಬಹು ಸಂಭ್ರಮದಿಂದ ಸ್ಮರಿಸಬೇಕಾದ 
ವಿಷಯವೆಂದರೆ ಶ್ರೀಮಾನ್‌ ಜಿ. ವಿ. ಐಯ್ಯ ರ್‌ರವರು "ಆದಿಶಂಕರಾಜಾರ್ಯ ವೆಂಬ 
ಚಲನಚಿತ್ರವನ್ನು ಸಂಸ್ಕೃ ತ ಭಾಷೆಯಲ್ಲಿ ಇದಂಪ ರ್ರಥಮವಾಗಿ ನಿರ್ಮಿಸಿದರೆಂಬುದು, 
ಹಾಗೂ ಅದಕ್ಕೆ ಸ್ವರ್ಣ ಕಮಲ ಪ ಪ್ರಶಸ್ತಿಯು ಸಹ ದೊರಕಿರುವಂತಹುದು. ಇದರ 
ಪರಿಣಾಮವಾಗಿ ದಿಕ್ಕುದಿಕ್ಕು ಗಳಲ್ಲಿ ಸಂಸ್ಕ ತದ ಸುಲಭತೆಯ ಸಮುದ್ರೋಷವೇ 


ನಡೆದಿದೆ. 


ಸಂಸ್ಕೃತಪ್ಪ ಚಾರದ ವಿಷಯದಲ್ಲಿ ಶ್ರೀವಾಸುದೇವ ದ್ವಿ ವೇದೀಮಹೋದಯರು 
ಸುರಭಾರತೀಸಂದೇಶವೆಂಬ ಗ್ರಂಥದಲ್ಲಿ ಬರೆದಿರುವ ಈ ಸೂಕ್ತಿ ಗಳು ಮನನೀಯ. 
ಸಂಸ್ಕೃತಭಾರತಿಯು ಭಾರತೀಯರನ್ನು ಕುರಿತು ಹೀಗೆ ಸಂಬೋಧಿಸುತ್ತಾಳೆ 


ಬಹುವ್ರತಾನಿ ಕುರ್ವಂತಿ ಭವಂತಃ ಪ್ರತಿವತ್ಸರವರ್‌ । 
ಇದಾನೀಮಿದಮಪ್ಯೇಕಂ ವ್ರತಂಸಿ "ಕ್ರಿಯತಾಂ ನವಮ ॥ 
ವ್ಯಾಖ್ಯಾನೇನಾಥ ಲೇಖೇನ ಸಭಾಸಂಮೇಲನಾದಿಬಿಃ | 
ಆಯೋಜನೇನ ಗೋಷ್ಠೀನಾಂ ಸಂಗೀತಾಭಿನಯೆ ಸ್ತಥಾ ॥ 
ಪ್ರದರ್ಶಿನೀಭಿಗನ್ರಂಥಾನಾಂ ಕವಿಸಂಮೇಲನೇನ ಚ 
ಪ್ರರಾಣವಚನೆ ೃಶ್ಚಾಪಿ ಪಿ ತಥಾ ಪ್ರಹಸನಾದಿಭಿಃ ॥ 
ವಿದ್ಯಾಲಯಾನಾಂ ಸರ್ವೇಷಾಂ ಛಾತ್ರೆ ನಥ ಸ್ತಥಾ | 
ಆರಂಧೋ ಮತ್‌ಪ್ರಚಾರಾಯ ಸಿ ಸ್ರೀಯೇ ಕ್ಷೇತ್ರೇ 
ವಿಧೀಯತಾವರಕ್‌ ॥ (ಪು. 19) 
ಹೊಸಶಬ್ದಗಳ ನಿರ್ಮಾಣ 
ವ್ಯ ವಹಾರಮಾರ್ಗದಲ್ಲಿ ಸಂಸ್ಕೃ ತವನ್ನು ನಾವು ತರಲೆತಿ ಸಂವುದಾದಲ್ಲಿ 
ಕಷ್ಟ ವನ | ನುಭವಿಸ ಬೇಕಾಗುವುದು ಕಟ್ಟಿ ಟಿ ಟ್ಫದ್ದೇ. ಈಗ ಹೊಸದಾಗಿ ಕಾಣಿಸಿ 
ಕೊಂಡಿರುವ ಗೃಹೋಪಕರಣಗಳು, "`ೊಂತ್ರಿಕವಸ್ತುಗಳು, ವಾಣಿಜ್ಯಾದಿಗಳಲ್ಲಿ 
ಉಪಯೋಗಿಸಲ್ಪ ಡುತ್ತಿರುವ ಬಹುತೇಕ ಪದಾರ್ಥಗಳು- ಇವುಗಳ ಹೆಸರುಗಳೇ 
ದೊರೆಯದಾಗಿವೆ. ಈ ಕಪ್ಪವನ್ನು ಪರಿಹರಿಸಲು ಮೂರು ಬಗೆಯಾಗಿ ಪರಿಹಾರ 
ವನ್ನು ಮಾಡಲು ಶಕ್ಕವೆಂದು. ನನಗೆ. ತೋರುತ್ತದೆ: 


(1) ಕೌಟಿಲ್ಯನ ಅರ್ಥಶಾಸ್ತ್ರ, ಶುಕ್ರನೀತಿಸಾರ, ನಾಟ್ಯಶಾಸ್ತ್ರ, ವಾಸ್ತ್ರಶಿಲ್ಪ್ಬ 
ಗ್ರಂಥ, ಆಯುರ್ವೇದ, ಪಾಕಶಾಸ್ತ್ರ ಧರ್ಮಶಾಸ್ತ್ರ, ಕಾಮಸೂತ್ರಾದಿಗ್ರಂಥಗಳಲ್ಲಿ 
ಪ್ರಯೋಗದಲ್ಲಿ ಕಾಣಸಿಗುವ ಹತ್ತು ಹಲವು ಇಂತಹ ಪದಗಳು ವ್ಯವಹಾರದಿಂದ 
ಜಾರಿಹೋಗಿವೆ. ಅವುಗಳನ್ನು ಯತ್ನ ಪೂರ್ವಕವಾಗಿ ಸಂಗ್ರಹಿಸಬೇಕು. 


12 


(2) ವಿಶೇಷಾರ್ಥಗಳಲ್ಲಿ ಹೊಸ ಶಬ್ದ ಗಳನ್ನು ನಿರ್ಮಿಸುವುದೂ ಶಕ್ಯವಿದೆ. 
ವಿದ್ವಾಂಸರು ಹೀಗೆ ಮಾಡಿರುವುದೂ ಉಂಟು. ಉದಾ:-ರಾಷ ಪತಿ, ರಾಜ್ಯಪಾಲ, 
ಲೋಕಸಭಾ, ರಾಜ್ಯಸಭಾ, ಸಂಸತ್‌, ವಿಧಾನಸಭಾ, ಸಂವಿಧಾನ- ಇತ್ಯಾದಿಗಳು. 


ಅಂತೆಯೇ ವಿದ್ಯುಚ್ಛಕ್ತಿ, ಆಕಾಶವಾಣಿ, ದೂರದರ್ಶನ ಇತ್ಯಾದಿ. 


(3) ಸಂಜ್ಞಾಪದ (Proper Nouns) ಗಳನ್ನು ಪರಿವರ್ತನಮಾಡುವುದು 
ಚೆನ್ನಾಗಲಾರದು. ಆದ್ದರಿಂದ "ನೆಹರೂ ಮಹಾಶಯಃ' "ಮದ್ರಾಸ್‌ ನಗರಂ” 
ಎಂದೇ ಹೇಳಬೇಕಾಗುತ್ತದೆಯೆಂಬುದು ಸ್ಪಷ್ಟ. ಹೀಗೆಯೇ ಸಂಸ್ಕೃತ ಪದಗಳಿಗೆ 
ಸರಿಸಮನಂತೆ ಬೇರೆ ಭಾಷೆಗಳ ಶಬ್ದಗಳ ಪ್ರಯೋಗವನ್ನೂ ಕೆಲವೊಮ್ಮೆ ಮಾಡಿದಲ್ಲಿ 
ನಷ್ಟ ವೇನು ? ಉದಾ : ರೆ ಲ್ಗೆ ಶ್ಯೇಯಾನಮ್‌, ಬಸ್‌ವಾಹನಮ್‌, ಚೆಕ್‌ಪತ್ರಮ್‌. 

ಈ ವಿಷಯದಲ್ಲಿ ಧೀಮಂತರು ಪ್ರಯತ್ನಿ ಸಿದುದೂ ಉಂಟಂ. ಈ ಪುಸ್ತಕಗಳು 
ಗಮನಿಸಬೇಕಾದುವು : 


1. ಡಾ॥ ರಘುವೀರರವರು ಸಂಪಾದಿಸಿದ ವ್ಯವಹಾರ ಕೋಶ. 
2. ವುಹಾಪಂಡಿತ ರಾಹುಲ ಸಾಂಕ ಕೈತ್ಯಾಯನರು ಸಂಪಾದಿಸಿದ ಕೋಶ. 
3. ಹಿಂದೂ ಸೇವಾ ಪ್ರತಿಷ್ಠಾನದವರಂ ಹೊರತಂದಿರುವ ವ್ಯವಹಾರ ಕೋಶ. 


ಸಂಶೋಧನ 

ವಿಶ ಲವಿದ್ಯುಲಯಗಳಲ್ಲಿ Ph.D. ಪದವಿಯನ್ನು ಹೊಂದಲು ಪದವೀಧರರಿಗೆ 
ಸಂಶೋಧನಾವಕಾಶವಿದೆ. ಆದರೆ ಸಾಂಪ್ರದಾಯಿಕ ವಂಹಾಪಾಠಶಾಲೆಗಳಲ್ಲಿ 
ವಿದಾ ಸರಿಗೆ ಸ್ರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಈ ಪಕ್ಷಪಾತವು ಏಕೆಂದು 
ನವಂಗೆ ಅರ್ಥವಾಗುತ್ತಿಲ್ಲ ಸಂಶೋಧನ ಪ್ರಬಂಧಗಳಾದರೂ ಹೆಚ್ಚಿನ ಮಟ್ಟಿಗೆ 
ಕಾವ್ಯಗಳು-ಅಲಂಕಾರ ಶಾಸ್ತ್ರಗಳಷ್ಟಕ್ಕೇ ಸೀವಿಂತವಾಗುತ್ತಿರುವುದೂ ಕಾಣುತ್ತದೆ. 
ವೈದಿಕವಾಜ್ಮಯಂದಲ್ಲಿ, ಸಾಂಖ್ಯ ಮುಂತಾದ ದರ್ಶನಗಳಲ್ಲಿ, ವಿಶೇಷವಾಗಿ ಜೈನ- 
ಬೌದ್ಧ ಸಿದ್ಧಾ ೦ತಗಳನ್ನು ಕುರಿತಾಗಿ ಸಂಶೋಧನವು ಹೆಚ್ಚು ಕದಿಮೆ ವಿರಳವೇ 
ಆಗಿಬಿಟ್ಟದೆ. ವೇದವೆಂಬುದು ಭಗವಂತನೇ ನಿರ್ಮಿಸಿದ ಕಾವ್ಯವೆಂಬ ಅಭಿಪ್ರಾಯ 
ದಿಂದ *ದೇವಸ್ಯ ಪಶ್ಯ ಕಾವ್ಯಂ' ಎನ್ನುತ್ತದೆ, ಅಥರ್ವವೇದದ ಒಂದು ಮಂತ್ರ. 
ಆಲಂಕಾರಿಕರು ಕಲ್ಪಿಸಿರುವ ಎಲ್ಲ ಅಲಂಕಾರಗಳೂ ಧ್ವನಿಪ್ರಕಾರಗಳೂ ವೇದಗಳಲ್ಲಿ 
ದೊರಕುವುವೇ. ಇಲ್ಲಿ ಸಂಶೋಧನೆಗೆ ವಿಷಯವಿಲ್ಲವೇನು? ವೇದಗಳಲ್ಲಿ ರಾಷ್ಟ್ರಿಯ 
ಭಾವನೆ, ಗಣರಾಜ್ಯಪ್ರಕಾರ, ವೈದಿಕ ಸಂಸ್ಕೃತಿ, ಇಂದಿನವರೂ ಒಪ್ಪುವ ವಿಜ್ಞಾ ನತ 
ಇವೇ ಮುಂತಾದ ಹಲವು ಅಂಶಗಳು ಸಂಶೋಧ್ಯವಾಗಿಯೇ ಉಳಿದಿವೆ. 
ಛಂದೋಂಧಿಕಾರದಲ್ಲಿ ಆಚಾರ್ಯ ಪಾಣಿನಿಯು ಹೇರಳವಾಗಿ ಶಬ್ದ ಗಳನ್ನು ವ್ಯತ್ಟಾದಿ 
ಸಿದ್ದಾನೆ. ಅವಲ್ಲಿ ಎಷ್ಟು ಶಬ್ದಗಳು ವೇದಗಳಲ್ಲಿ ಲಭ್ಯ, ಎಷ್ಟಲ್ಲವೆಂಬುದಿಂದಿಗೂ 
ನಿರ್ಣೀತವಾಗಿಲ್ಲ. 


13 


ವಂತ್ರೇನೆಂದರೆ, ಸಾಗರದಂತೆ ವಿಶಾಲವೂ, ಆಳವೂ, ಆಗಿರುವ ಈ ಸಂಸ್ಕೃತ 
ಸಾಹಿತ್ಯದಲ್ಲಿ “ವೈಜ್ಞಾ ನಿಕವಿಚಾರಗಳು ದುರ್ಲಭ, ಸಂಸ್ಕೃತಗ ಂಥಗಳು ಕೇವಲ 
ಶ್ರದ್ಧಾ ಜಾಡ್ಯವನ್ನೇ ಹುಟ್ಟಿ ತೈಸಿಯಾವು' ಎಂಬೊಂದು ಬೇರು ಬಿಟ್ಟಿರುವ ಅಪವಾದದ 
ಮಾತುಂಟು. ಈ ಅಪವಾದವನ್ನು ಅಳಿಸಿಹಾಕಲು ಸಂಶೋಧಕರು ಎಷ್ಟು 
ಪ್ರಯತ್ನವನ್ನು ತಾನೆ ಮಾಡಿದ್ದಾರೆ? ಶ್ರೀ ದಯಾನಂದ ಸರಸ್ಪೃತೀ ಮಹೋದಯರಂ 
ಈ ಅಪವಾದವನ್ನು ಕಿತ್ತೊಗೆಯಲು ಸ್ವಲ್ಪ ಪ್ರಯತ್ನಿಸಿದರು. ಅದನ್ನು ಉತ್ಪಾಟನೆ 
ಮಾಡುವ ದಾರಿಯನ್ನು ತೋರಿದರು. “ಸನಾತನ ವಿಜ್ಞಾ ನ ಸಮುದಯಃ' ಎಂಬ 
ಹೆಸರಿನ ಶ್ರೀ ವೆಂಕಟರಮಣಯ್ಯವಿರಚಿತ ಗ್ರಂಥವನ್ನು ನೋಡಬೇಕು. ಅಲ್ಲ 
ಭೌತವಿಜ್ಞಾನ (Physics) ರಸಾಯನ ಶಾಸ್ತ್ರ (Chemistry); ಸಸ್ಯವಿಜ್ಞಾ ನ 
(Botany), ಪ್ರಾಣಿ ವಿಜ್ಞಾನ (2೦೦1೦), ಶರೀರ ವಿಜ್ಞಾನ (Physiology) 
ಎಂಬುದಾಗಿ ವಿಜ್ಞಾನದ ಆರು ಪ್ರಕಾರಗಳಲ್ಲಿ ಪ್ರಾಚೀನ ಭಾರತೀಯರು ಅರಿತಿದ್ದ 
ವಿಷಯವನ್ನು ಸಂಗ್ರಹವಾಗಿ ನಿರೂಪಿಸಿದೆ. | 
ಸೂರ್ಯನಿಗೆ ಉದಯಾಸ್ತಗಳಿಲ್ಲವೆಂಬುದನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ 
ಸ್ಪಷ್ಟ ವಾಗಿಯೇ ಹೇಳಿದೆ. 
ನೈವೋದೇತಾ ನಾಸ್ತಮೇತಾ ಏಕಲ ಏವ ಮಧ್ಯೇ ತಿಷ್ಕತಿ | (3-11) 


೩% 


[7h 


೪ 


ಚಂದ್ರಗ್ರಹಣಕ್ಕೆ ಕಾರಣ ಭೂವಿಯ ಛಾಯೆಯೇ, ಅಂತೆಯೇ ಸೂರ್ಯ 
ಣಕ್ಕೆ ಚಂದ್ರನು ಕಾರಣ--ರಾಹುವಲ್ಲ ಎಂಬುದಾಗಿ ವರಾಹಮಿಹಿರನು 
ವಾಗಿಯೇ ಬ ) ಹತ್‌ ಸಂಹಿತೆಯಲ್ಲಿ ಹೇಳಿದ್ದಾ ನೆ. 


ಅರು 
ಲು 
ಉು 

ಟೆ 


"ಭೂಚ್ಛಾಯಾಂ ಸ ಿಗುಹಣೇ ಭಾಸ್ಕರಮರ್ಕಗ್ರಹೇ ಪ್ರವಿಶತೀಂದುಃ ॥ ? 

"ರಾಹುರಕಾರಣಮಸ್ಮಿನ್ನಿತ್ಯುಕ್ತಃ ಶಾಸ್ತ್ರಸದ್ಭಾವಃ ॥'ಎಂದು. 

ಭೂಮಿಯು ಆಕಾಶ ಮಧ್ಯದಲ್ಲಿ ಶಕ್ತಿವಿಶೇಷದಿಂದ ನಿಂತಿದೆ, ದಿಗ್ಗ ಜಗಳಿಂದ 
ಹೊರಲ್ಪಟ್ಟಿ ಕ್ರದೆಯೆಂದಲ್ಲವೆಂದೂ ಅವನೇ ಹೇಳಿದ್ದಾ ನೆ 

ಮೇಢೀಭೂತಾ ಖಮಧ್ಯಸ್ಥಾ ॥ 

ಚಂದ್ರನಲ್ಲಿ ಕಂಡುಬರುವ ಕಲೆಯು ಭೂಮಿಯ ಛಾಯೆಯೆಂಬಂದನ್ನು 
ಕಾಳಿದಾಸನು ರಘುವಂಶದಲ್ಲಿ ಸ್ಪಷ್ಟವಾಗಿಯೇ ಹೇಳುತ್ತಾನೆ. 

ಛಾಯಾ ಹಿ ಭೂಮೇಃ ಶಶಿನೋ ಮಲತೆ ಶ್ಸೇನಾರೋಪಿತಾ ಶುದ್ಧಿ ಮತಃ 

ಪ್ರಜಾಭಿಃ ॥__ (ರಘು 14-40) 

ಛಾಂದೋಗ್ಯದಲ್ಲಿ ತ್ರಿವೃತ್‌ಕರಣವನ್ನು ಹೇಳುವ ಪ್ರಸಂಗದಲ್ಲಿ ಕೆಂಪು, 
ಕಪ್ಪು, ಬಿಳಿ. .ಈ ಮೂರೇ ರೂಪ'ಗಳು ಎಂಬುದನ್ನೂ ಹೇಳಿದೆ. ರೂಪವೆಂದರೆ 
ಬಣ್ಣ. ಮೂರು ಬಣ್ಣಗಳೇ ಮೂಲಭೂತವಾದುವು. ಇವುಗಳಿಂದ ಬೇರೆಯಾಗಿ 


14 


ತೋರುವ ಹಸಿರು ವಂಂತಾದ ಬಣ್ಣ ವೆಲ್ಲ ಈ ಮೂರು ಬಣ್ಣಗಳ ಸಮ್ಮಿಶ್ರಣವೇ 
ಎಂಬುದಾಗಿ ಅದರ ಮೇಲಿನ ಶಾಂಕರಭಾಷ್ಯದಿಂದ ತಿಳಿದುಬರುತ್ತದೆ. ವೆ ಜ್ಞಾ ನಿಕರ 
Tricolour TheoryMೇಂನ್ನೇ ಇದು ವ್ಯಂಜಿಸುತ್ತದೆಂಬುದು ಸ್ಪಷ್ಟ. ಈ ದಿಕ್ಕಿನಲ್ಲಿ 
ಪ್ರಾಚೀನ ಭಾರತೀಯರ ವಿಜ್ಞಾನದ ತಿಳಿವಳಿಕೆಯೆಷ್ಟಿತ್ತೆಂಬುದನ್ನು ಅರಿಯಲು 
ಸಂಶೋಧನಕ್ಕೆ ವಿಸ್ತಾರವಾದ ಅವಕಾಶವಿದ್ದೇ ಇದೆ. 


ಆಲಂಕಾರಿಕರ ಕರ್ತವ್ಯಶೇಷ 


ಇನ್ನು ಮತ್ತೊಂದು ವಿಷಯ ನನ್ನ ಹೃದಯವನ್ನು ಸದಾ ನೋಯಿಸುತ್ತಿರು 
ವಂತಹುದು : ಏನೆಂದರೆ ಪಂಡಿತರಾಜ ಜಗನ್ನಾಥನ: ಬರೆದ ರಸಗಂಗಾಧರವೆಂಬ 
ಅಲಂಕಾರ ಗ್ರಂಥವು ದುರ್ದೈವದಿಂದ ಅರ್ಧಕ್ಕೇ ನಿಂತಿದೆ, ಪೂರ್ಣವಾಗಿಲ್ಲ. 
ಅಲಂಕಾರಶಾಸ್ತ್ರಗಳಿಗೆಲ್ಲಾ ಶಿರಃಪ್ರೂಯವಾದ ಈ ಗ್ರಂಥರತ್ನವು 
ಉತ್ತರಾಲಂಕಾರದವರೆವಿಗೆ ಮಾತ್ರ ದೊರೆಯಂತ್ರದೆ. ಅದಕ್ಕೆ ಉದಾಹರಣೆಯಾಗಿ 
ಕೊಟಿ ರುವ ಶ್ಲೋಕವೂ ಅಪೂರ್ಣವೇ ಆಗಿಕೊಂಡಿದೆ. ಇಂದಿಗೂ ಸಹ ಅಲಂಕಾರ 
ಶಾಸ್ತ್ರದಲ್ಲಿ ನಿಷ್ಣ್ಯಾತರೆನಿಸುವ ವಿದ ದ್ಧ ೈರಿಷ್ಕರಿದ್ದೇ ಇದ್ದಾರೆ. ಆದರೆ ಅದಾರೂ 
ರಸಗಂಗಾಧರವನ್ನು ಪೂರೈಸಲು ಯತ್ನಿ ಸಿದುದೇ ಇಲ್ಲ. ಭೋಜರಾಜನ ಚಂಪೂ- 
ರಾಮಾಯಣ, ಭವಭೂತಿಯ ಮಹಾವೀರಚರಿತ, ಬಾಣನ ಕಾದಂಬರೀ_ಎಂಬೀ 
ಮೂರು ಕಾವ್ಠಗಳು ಹೀಗೆಯೇ ಅರ್ಧವಿದ್ದವೇ. ಅವನ್ನು. ಈ ಹಿಂದಿನವರು 
ಪೂರೆ ೈಸಿದರೆಂಬು ದನ್ನು ಸ್ಮರಿಸಬೇ ಕು. 


ಸರಕಾರದ ಕರ್ತವ್ಯ 


ಕರ್ಣಾಟಕ ಸರಕಾರವು ಸಂಸ್ಕೃತಾಧ್ಯಯನಕ್ಕೆ ಯೋಗ್ಯವಾದ ಪ್ರೋತ್ಸಾಹ 
ವನ್ನು ಕೊಟ್ಟಿ ದೆಯೆಂಬಂಶವನ್ನು ಈ ಹಿಂದೆ ತಿಳಿಸಿದ್ದಾಗಿದೆ. ಅದಕ್ಕಾಗಿ ನಾನು 


ಧನ್ಯವಾದಪೂರ್ವಕವಾದ ಅಭಿನಂದನೆಗಳನ್ನು ಸಮರ್ಪಿಸುತ್ತೇನೆ. ನಮ್ಮ 
ಮತ್ತೊಂದು ಪ್ರಾರ್ಥನೆಯಿದೆ : ಈ ರಾಜ್ಯದಲ್ಲಿ ಎಲ್ಲಾ ಪ್ರೌಢಶಾಲೆಗಳಲ್ಲೂ 
ಸಂಸ್ಕೃತಾಧ್ಯಯನಕ್ಕೆ  ಅವಕಾಶವಿರುತ್ತಿಲ್ಲ. ಹೊಸದಾಗಿ ಆರಂಭವಾಗುತ್ತಿರುವ 
ಶಾಲೆಗಳಲ್ಲಿಯೂ ಈ ವಿಷಯವನ್ನು ಪರಿಶೀಲಿಸುವುದು ಸಹ ಇಲ್ಲವೆಂಬುದು 
ಖೇದನೀಯ. ಆದ್ದರಿಂದ : 


]. ಎಲ್ಲಾ ಪ್ರೌಢಶಾಲೆಗಳಲ್ಲೂ ಸಂಸ್ಕೃತಾಧ್ಯಯನಕ್ಕೆ ಅವಕಾಶವನ್ನು 
ಅವಶ್ಯವಾಗಿಯೂ ಕಲ್ಪಿಸತಕ್ಕದ್ದು. 

2. ಈಗ ಅನೇಕ ಹೈಸ್ಕೂಲುಗಳಲ್ಲಿ ಸಂಸ್ಕೃತವಿರುವ ಕಡೆಗಳಲ್ಲೂ ಸಹ 
ಸಂಸ್ಕೃತಾಧ್ಯಾಪಕರ ಸ್ಥಾನವನ್ನು ಭರ್ತಿ ಮಾಡಿಯೇ ಇಲ್ಲ. ಈಗಾಗಲೇ ಸುಮಾರಂ 
ಕಾಲದಿಂದ ಖಾಲಿಯಿರುವ ಈ ಹುದ್ದೆಗಳನ್ನು, ಅಧ್ಯಾಪಕರನ್ನು ಗೊತ್ತುಮಾಡಿ 
ಭರ್ತಿಮಾಡತಕ್ಕದ್ದು. 

3. ಎಲ್ಲಾ ಜೂನಿಯರ್‌ ಕಾಲೇಜುಗಳಲ್ಲೂ ಸಂಸ್ಕೃತಾಧ್ಯಯನಕ್ಕೆ ಅವಕಾಶ 
ವನ್ನು ಅವಶ್ಯವಾಗಿ ಕಲ್ಪಿಸುವುದು. 


15 


4, ಸಂಸ್ಕೃತ ವಾಜ್ಮಯದ ಪೋಷಣೆ ಹಾಗೂ ಉತ್ತೇಜನಕ್ಕಾಗಿ ಸಂಸ್ಕೃತ 
ಪ್ರತಿಷ್ಠಾನ (Sanskrit ಸಿಂadೀmy)ಪೊಂದರ ನಿರ್ಮಾಣ. 


೨, ಜಮ್ಮು, ನವದೆಹಲಿ, ಗುರುವಾಯೂರು, ತಿರುಪತಿ ಈ ಎಡೆಗಳಲ್ಲಿ 
ಹೇಗೋ ಹಾಗೆ ಕೇಂದ್ರೀಯ ವಿದ್ಯಾಪೀಠವೊಂದನ್ನು ಇಲ್ಲ ಸ್ಥಾಪಿಸತಕ್ಕದ್ದು. 


ಸಂಸ್ಕೃತಜ್ಗ ರ ಕರ್ತವ ವಿಶೇಷ 
ಣಾ ಶಿ 


ಸಂಸ್ಕೃತಜ್ಞರಲ್ಲಿ, ವಿಶೇಷವಾಗಿ ಅಧ್ಯಾಪಕರಲ್ಲಿ ನನ್ನ ಇದೊಂದು ಪ್ರಾರ್ಥನೆ. 
ಸೌಹಾರ್ದದಿಂದ ಮಾಡುತ್ತಿರುವ ಇದನ್ನು ಸಹೃದಯತೆಯಿಂದಲೇ ಸ್ತ್ರೀಕರಿಸೋಣ 
ಪಾಗಲಿ. ಕಲಿತ ಶಾಸ್ತ್ರವೇನೇ ಇರಲಿ, ಅದು ಮತ್ತೆ ಮತ್ತೆ ಅವಲೋಕನದಿಂದಲೇ 
ದೃಢವಾಗತಕ್ಕದ್ದು. ಪ್ರವಚನದಿಂದ ಅಧ್ಯಯನಪರಂಪರೆಯನ್ನು ಕಾಪಾಡಬೇಕಷ್ಟೆ. 
ಶಿಕ್ಷಕರು ಆಲಸ್ಯವನ್ನು ಬಿಟ್ಟು ಸಂಸ್ಕೃತ ಪ್ರಚಾರಕ್ಕಾಗಿ ತಮ್ಮನ್ನು ತಾವೇ ತೊಡಗಿಸಿ 
ಕೊಳ್ಳಬೇಕು. 


ಅಖಿಲ ಕರ್ಣಾಟಕ ಸಂಸ್ಕೃತ ಪರಿಷತ್ತು "ಸಂಸ್ಕೃತತರಂಗಿಣೀ' ಎಂಬ ಮಾಸ- 
ಪತ್ರಿಕೆಯನ್ನು ಈಗ ಪ್ರಕಾಶಪಡಿಸಂತ್ರಿದೆ. ಅದು ಬೇಕಾದರೆ ಪರಿಷತ್ತಿನ ಮುಖ 
ಪತ್ರವೇ ಆಗಿದ್ದುಕೊಳ್ಳಲಿ. ವಿದ್ವಾಂಸರಿಗೆ ಪ್ರಿಯವಾಗುವ ಮತ್ತೊಂದು ಪರಿಷತ್‌ 
ಪತ್ರಿಕೆಯನ್ನೂ ತರಬೇಕೆಂದು ನನಗೆ ತೋರುತ್ತದೆ. ಅದು ತ್ರೈಮಾಸಿಕವೋ, 
ಷಾಣ್ಮಾಸಿಕವೋ ಆಗಿರಲಿ ಪರವಾಗಿಲ್ಲ. ಅದರಲ್ಲಿ ಪಾಂಡಿತ್ಯಪೂರ್ಣವಾದ ಮತ್ತು 
ಸಂಶೋಧನಾತ್ಮಕವಾದ ಪ್ರಬಂಧಗಳು ಪ್ರಕಾಶಕ್ಕೆ ಬರುವಂತಾಗಬೇಕು. 


ವಿದ್ವಜ್ಞನರೇ, ಮಾನ್ಯ ಸಭಾಸದರೇ, ನನ್ನ ಮನಸ್ಸಿ ನಲ್ಲಿರುವುದನ್ನು ನಾನು 
ಇಷ್ಟು ಮಾತ್ರದಿಂದ ತೋಡಿಕೊಂಡಿದ್ದೇನೆ. ಸಂಸ್ಕೃತದ ಭವಿಷ್ಯತ್ತಿನಲ್ಲಿ ನನಗೆ 
ನಿರಾಶೆಯಿಲ್ಲ. ಸಂಸ್ಕೃತಾಭಿಮಾನಿಗಳಾದ ಯುವಕರು ಇಂದು ಇದ್ದಾರೆಯಷ್ಟೆ. 
ಅವರಲ್ಲಿ ವಿದಾ ಿಂಸರುಂಟಿ, ವಿವಿದಿಷುಗಳುಂಟು. ಸಂಸ್ಕೃತದ ಅಭಿವ ದ್ಧಿ ಗೆ ಕಂಕಣ 
ಕಟ್ಟಿನಿಂತಿರುವ ಕಾರ್ಯಕಡ್ತರುಂಟು. ಅವರ ಮೇಲೆ ಈ ಹೊರೆಯನ್ನು ಹೊರಿಸಿದ್ದಾಗಿದೆ. 


ಸನಾತನವಾದ ಸಂಸ್ಕೃತಸರಸ್ತ ಸತಿಯು ಚಿರಕಾಲ ಬೆಳಗಲಿ. 


ಗಂರುಶಂಕರಫಣಭ ದ ಶೈರಪರಿಮಾ ರ್ಜಿತಪಾದೇ 
ಕವಿಶೇಖರನಿವಹಾರ್ಷಿತನವಮಾೌಕ್ತಿಕಹಾರೇ । 

ವಸುಧಾರ್ಚಿತ ಬುಧನಿರ್ಮಿತಮುಣಿಚಿತ್ರಕಿರೀಟೇ 
ಜಯ ಭಾರತಿ ಕರುಣೇಕ್ಷಿತಜಗತೀತಲಭಾಷೇ ॥ 


॥ ನಮಃ ಸರ್ವೇಭ್ಯಃ ॥ 


ಎನ್‌. ರಂಗನಾಥ ಶರ್ಮಾ 
8-10-1984 


16 


ಪ್ರಭಾ ಮುದ್ರಣಾಲಯ, ಬಸವನಗುಡಿ, ಬೆಂಗಳೂರು--4, 


